


ಜನಪ್ರಿಯ ಜಾನಪದ ಪುಸಕ ಮಾಲೆ-೨೯ 


ಅಬೆ ದುಬೊಅ 


ವ್ಯಕ್ತಿ ಪರಿಚಯ 


ಡಾ. ಬಿ. ಎಸ್‌. ತಲ್ಪಾಡಿ 





ಕರ್ನಾಟಕ ಜಾನಪದ ಪರಿಷತ್ತು 
ನಂ. ೧, ಜಲದರ್ಶಿನಿ ಬಡಾವಣೆ 
ಎಂ. ಎಸ್‌. ರಾಮಯ್ಯ ಆಸ್ಪತ್ರೆ ಮಹಾದ್ವಾರದ ಹತ್ತಿರ, 
ನ್ಯೂ ಬಿ.ಇ.ಎಲ್‌. ರಸ್ತೆ, ಬೆಂಗಳೂರು-೫೬೦ ೦೫೪ 


ABBE JEAN ANTOINE DUBEIS-A Pen Portrait - By 
Dr. B. S. Talwadi. Pulished by Karnataka Janapada 
Parishath. No. 1, Jaladarshini Layout, Near M. 5. Ramaiah 
Hospital Gate, New BEL Road, Bangalore-560 054, 

Phone : 080-23605033. Janapada Loka : 7201143 


ಪ್ರಥಮ ಮುದಣ : ೨೦೦೮ ಪುಟಗಳು : ೩೨ 
ಪ್ರತಿಗಳು : ೨೦೦೦ 

ಬೆಲೆ : ರೂ. ೧೦ (ಹತ್ತು ರೂಪಾಯಿ) 

ಹಕ್ಕುಗಳು : ಲೇಖಕರಿಗೆ ಸೇರಿವೆ 


ಗಂಥ ಪ್ರಕಟಣಾ ಸಲಹಾ ಸಮಿತಿ 
ನಾಡೋಜ ಡಾ| ಜಿ. ನಾರಾಯಣ 
ಶ್ರೀ ಟಿ. ತಿಮ್ಮೇಗೌಡ 

ಶ್ರೀಮತಿ ಇಂದಿರಾ ಬಾಲಕೃಷ್ಣ 
ಶ್ರೀ ಗೊ. ರು. ಚನ್ನಬಸಪ್ಪ 
ನಾಡೋಜ ಡಾ| ಸಿದ್ಧಲಿಂಗಯ್ಯ 


@ 
ಈ 


8 ಕ 
ಖ್‌ 9ರ 


ಲ 


ತ್ರಿ 
24 


AAA 
91 
ert 

8608604686 


ಡಾ। ಎಂ. ಎ. ಜಯಚಂದ್ರ ದಸ್ಯ 

ಪ್ರೊ. ಡಿ. ಲಿಂಗಯ್ಯ ಸಂಪಾದಕರು 

ಡಾ. ಚಕ್ಕೆರೆ ಶಿವಶಂಕರ್‌ ಕಾರ್ಯದರ್ಶಿ-ಸಂಚಾಲಕರು 
ಮುದ್ರಕರು : 


ಚಂದನ ಪ್ರಿಂಟರ್‌ 

ನಂ. ೫೭, ವಿನಾಯಕ ಕಾಂಪ್ಲೆಕ್ಸ್‌ 

೮೦ ಅಡಿ ರಸ್ತೆ ೯ನೇ ಮೇನ್‌, ಶ್ರೀನಿವಾಸನಗರ 
ಬ್ಯಾಂಕ್‌ ಕಾಲೋನಿ, - ಬೆಂಗಳೂರು-೫೬೦ ೦೫೦ 


ಅಧ್ಯಕ್ಷರ ಮಾತು 


ಕರ್ನಾಟಕ ಜಾನಪದ ಪರಿಷತ್ತಿನ ಹಲವು ಯೋಜನೆಗಳಲ್ಲಿ ಜನಪದ 
ಪುಸ್ತಕ ಪ್ರಕಟಣೆ ಒಂದು. ಇದರಲ್ಲಿ ವಿದ್ವತ್‌ ಗ್ರಂಥಗಳ ಪ್ರಕಟಣೆಗಳೇ 
ಹೆಚ್ಚು. ಇವುಗಳ ಜೊತೆಗೆ "ಜನಪ್ರಿಯ ಜಾನಪದ ಪುಸ್ತಕ ಮಾಲೆ'ಯನ್ನು 
ಪ್ರಾರಂಭಿಸಿದೆ. ಜಾನಪದವನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಇದರ 
ಮುಖ್ಯ ಉದ್ದೇಶ. ಇದರಲ್ಲಿ ಜಾನಪದಕ್ಕೆ ದುಡಿದಿರುವ, ದುಡಿಯುತ್ತಿರುವ 
ಕಲಾವಿದರು, ಕಲೆಗಳು, ಸಂಗ್ರಾಹಕರು, ವಿದ್ವಾಂಸರು, ಸ್ವಾರಸ್ಯಕರವಾದ 
ಉಪಯುಕ್ತವಾದ ಜನಪದ ಗೀತ ಸಾಹಿತ್ಯದ ಸೋದಾಹರಣ ವ್ಯಾಖ್ಯಾನ- 
ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ, ನಾಡಿನ ಪ ಸಿದ್ಧ. ಸಾಹಿತಿ 
ಸಂಶೋಧಕರಿಂದ ಕಿರುಗ್ರಂಥಗಳನ್ನು ಬರೆಯಿಸಿ, ಪ್ರಕಟಿಸಿ, ES ಹತ್ತು 
ರೂಪಾಯಿ ಬೆಲೆಗೆ ಒದಗಿಸಲು ಯೋಜಿಸಿದೆ. ಕಡಿಮೆ ಅವಧಿಯಲ್ಲಿ 
ಓದಿಕೊಳ್ಳಬಹುದಾದ ಈ ಗ್ರಂಥಗಳು ಹಲವು ಮಾಹಿತಿಗಳನ್ನು 
ಸಂಕ್ಷಿಪ್ತವಾಗಿ ತಿಳಿಯಪಡಿಸುತ್ತವೆ. 


ಈ ಜನಪ್ರಿಯ ಪುಸ್ತಕ ಮಾಲೆಗೆ ಪ ಪ್ರಸಿದ್ಧ ಲೇಖಕರಾದ ಡಾ. ಬಿ. 
ಎಸ್‌. ತಲ್ವಾಡಿ ಅವರು “ಅಬೆ ದುಬೊಅ' ಅವರನ್ನು ಕುರಿತ 
ಕಿರುಹೊತ್ತಿಗೆಯನ್ನು ಬರೆದುಕೊಟ್ಟಿದ್ದಾರೆ. ಲೇಖಕರಿಗೂ ಗಂಥ ಪ್ರಕಟನಾ 
ಸಮಿತಿಯ ಸದಸ್ಯರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ, ಸಹೃದಯರು ಈ 
ಪುಸ್ತಕವನ್ನು ಸ  ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. 


ಜಿ. ನಾರಾಯಣ 
೩೦-೭-೨೦೦೮ ಅಧ್ಯಕ್ಷರು 
ಬೆ೦ಗಳೂರು ಕರ್ನಾಟಕ ಜಾನಪದ ಪರಿಷತು 


ಹ 


ಅಬೆ ಜೆ. ಎ. ದುಬೊಅ 


Abbe Jean Antoine Dubois 


ಭಾರತದೇಶ ವಿಶ್ವ ಜಾನಪದದ ತವರು; ಮೊಗೆದಷ್ಟೂ 
ತುಂಬಿತುಳುಕುವ ಸಮೃದ್ಧ ಸಾಗರ ಎಂದು ಪ್ರೊ. ಆಲನ್‌ ಡಂಡಸ್‌ 
ಹೇಳಿರುವ ಮಾತು ಉತ್ಪೇಕ್ಷೆಯಲ್ಲ. ಪ್ರತಿಯೊಬ್ಬ ಭಾರತೀಯನ 
iE ಪಾ ಸುಪನಧಿ "ಜಾನಪದ. ಸನಾತನ ಧರ್ಮದಲ್ಲಿನ 
ನಂಬಿಕೆ, ಪು , ಪುನ ನರ್ಜನ್ಮ, ಪು ಪುರುಷಾರ್ಥಗಳ ಬಗೆಗಿನ ವಿಶ್ವಾಸ; 
ಪ್ರಾಚೀನ ೫1.) ಬಗ್ಗೆ ಅಭಿಮಾನ, ಆಸಕ್ತಿ ಇತ್ಯಾದಿ ಅಂಶಗಳು 
ಭಾರತೀಯರನ್ನು ಅತಿ ಸುಲಭವಾಗಿ ಜಾನಪೆದರನ್ಮಾಗಿಸಿಬಿಡುತ್ತವೆ. 
ಪಕ್ಕ ತಿಯನ್ನೇ ಪರಮಾಕ ್ಮ ಸ್ವರೂಪವೆಂದು ಭಯಭಕ್ತಿಯಿಂದ ಆರಾಧಿಸುತ್ತ 
ಬಾಳಿಬಂದಿರುವ ಭಾರತೀಯರು ಜಾನಪದವನ್ನು ತೀರ ವಾಸ್ತವಿಕ 
ಮನೋಧರ್ಮದಿಂದ ಕಂಡುಕೊಂಡು ಬಂದಿರುವುದರಿಂದ ಅದು ನಮ್ಮ 
ಸಂಸ್ಕ ತಿ ಪರಂಪರೆಯ ಬೀಜಕ್ಷೇತ್ರವಾಗಿ ಉಳಿದುಕೊಂಡಿದೆ. 


pS ಅನ್ವೇಷಕರಾದ ಪಾಶ್ಚಾತ್ಯರು ತಮ್ಮ ದೇಶದ ಜಾನಪದ 
ಅಧ್ಯಯನದಲ್ಲಿ, ೧೮3ಯ ಶತಮಾನದ ಸರಿಸುಮಾರಿಗೆ ತೊಡಗಿಕೊಂಡಿದ್ದ 
ಕಾಲದಲ್ಲಿಯೇ ಭಾರತೀಯರ ಸಾಹಿತ್ಯಿಕ, ಬೌದಿಕ ಹಾಗೂ ದಾರ್ಶ ನಿಕ 
ತತ್ತ್ವ-ಸತ್ತ್ವ ಹಾಗೂ ಜನಪದೀಯ ಅಶ್ವೇಷಣೆಯೊ ಆರಂಭವಾಯಿತು. 
ಈ ಕಾರ್ಯವನ್ನು ಆರಂಭಿಸಿದ ಆದ್ಯರು ಪಾಶ್ಚಾತ್ಯ ಎದ್ವಂಸರೇ. ಅವರ 
ಈ ಅಧ, ಂಯನದ ತೊಡುಗುವಿಕೆಗೆ ನಾನಾ ಉಡಿ ೇಶಗಳಿದ್ದವು. 
ಭಾರತೀಯರ ಒಟ್ಟಾರೆ ಸಂಸ ತಿಯನ್ನು ಸರಿಯಾಗಿ ಅರ್ಥಮಾಡಿಕೊಂಡ 
ಹೊರತು, ಭಾರತೀಯರನ್ನು ಸರಿಯಾಗಿ ಆಳುವುದೂ ಅವರೊಂದಿಗೆ 
ಹೊಂದಿಕೊಂಡು ಬಾಳುವುದೂ ದುಸ್ತರವೆಂಬ ಸತ್ಯವನ್ನು ಬ್ರಿಟಿಷ್‌ 
ಆಳರಸರು ಅನುಭವದಿಂದ ಬಲ್ಲವರಾಗಿದ್ದರು. ಜೊತೆಗೆ" ಕ್ಸೈಸ ಕಿಸ ಧರ್ಮದ 
ಪ್ರಚಾರಮಾಡುವ ಹುನ್ನಾರ. ಆದರೆ ಈ ರಾಜಕೀಯ ಹಾಗೂ ಮತೀಯ 
ಉದ್ದೇಶಗಳ ಜೊತೆಜೊತೆಗೆ ಜ್ಞಾನಪಿಪಾಸುಗಳಾಗಿ ಭಾರತೀಯ ಶಾಸ್ತ್ರದ 


ಅಬೆ ದುಬೊಅ ೫ 


ಅಧ್ಯಯನದಲ್ಲಿ ತೊಡಗಿ, ಅತ್ಯಪೂರ್ವ ಶಿಸು ಮತು ವೈಜ್ಞಾನಿಕ 
ಮನೋಧರ್ಮ ದಿಂದ ನಾನಾ * ಕ್ಷೇತ್ರಗಳ ಲ್ಲಿ ನಿಷ್ಯಯಿರದ. ಬಹಳ 
ಬದ್ಧತೆಯಿಂದ ದುಡಿದು ಅವರು ಮಾಡಿರುವ ಸೇವೆ. ತೋರಿರುವ ಮಾರ್ಗ 
ನಿಜಕ್ಕೂ ಚಿರಸ್ಮರಣೀಯ. ಅಂಥವರಲ್ಲಿ ಅಬೆ ಜೀನ್‌ ಅಂತೋಣ್‌ 
ದುಚೊಳ (Abbe Jean Antoine Dubois) ಒಬ್ಬರು. ಬಾರತೀಯ 
ಸಂಸ್ಕೃತಿಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವ ಸಲುವಾಗಿ ಸಂಸ್ಕತ 
ಭಾಷೆಯನ್ನು ವಾ ಹಿಂದೂಗಳ ರೀ ತಿನೀತಿ, 
ನಡಾವಳಿಗಳನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ ಅಬೆ ದುಬೊಅ 
ಕ್ರಿಶ. ೧೭೬೫ "ರಲ್ಲಿ ಸಾನ್‌ ದೇಶದ ಆರ್ಕೆಡ್‌ನ ಸೆ ಸೈಂಟ್‌ ರೆಮೇಜ್‌ 
ಎಂಬಲ್ಲಿ ಜನಿಸಿದನು. ತಂದೆ-ತಾಯಿಯರ ಅಕ್ಕರೆಯಲ್ಲಿ ಅಕ್ಷರಾಭ್ಯಾಸವನ್ನು 
ಮಾಡಿ " ಸ್ವಗ್ರಾಮದಲ್ಲಿಯೇ ಪ್ರೌಢ ಶಿಕ್ಷಣವನ್ನು ಮುಗಿಸಿದನು. ತನ್ನ ಬಾಲ್ಯದ 
ದಿನಗಳ ಶ್ರೆಯೇ ಜನಾಂಗೀಯ "ಅಧ್ಯಯನದ ಬಗ್ಗೆ ಹೆಚ್ಚು ಒಲವು 
ತೋರುತ್ತಿದ್ದ ನೆಂದು ಆತನ ಅಧ್ಯಾಪ ಪಕರು ಹೇಳಿದ್ದಿದೆ. ಅದೇ 
ಕಾರಣದಿರದರೋ ಏನೋ ಗುರುಮಠ ene SS ಸೇರಿ 
ಯಾಜಕಾಧ್ಯಯನವನ್ನು ಮುಗಿಸಿ ಎಂ. ಇ. ಪಿ. (Missio Enthranger 
the Pari) ವಿಂಬ ಯಾಜಕ ಸಂಘಕ್ಕೆ ಸೇರಿ, ನಿನ ಲಾಂಗ್ವಾಡಕ್‌ನ 
ವೈವರ್ಸ್‌ ಧರ್ಮಪ್ರಾಂತ್ಯ (0100659) ದಲ್ಲಿ ೧೯೭೨ ರಲ್ಲಿ ಗುರುವಾಗಿ 
ಅಭಿಪಿಕ್ರನಾದನು. ಆಗ ಶಿವನಿಗೆ ಕೇವಲ ೨೭ ವರ್ಷ ವಯಸ್ಸು. ಅಂದಿನ 
ಸಂಪ್ರದಾಯದಂತೆ ಮಿಷನ್‌ ಸೇವಾ ಕಾರ್ಯಕ್ಕೆ ತನ್ನನ್ನು ಒದ್ದಿಕೊಂಡು, 
೧೯- ೧-೧೭೯೨ ರಲ್ಲಿ ಸವ ಶವನ್ನು ತೊರೆದು ಭಾರತಕ್ಕೆ ಬಂದನು. 
ಪಾಂಡಿಚೇರಿ ಮಿಷನ್‌ಗೆ ಸೇರಿ, ಕೆಲವು ವರ್ಷಗಳ ಕಾಲಿ ಮದ್ರಾಸ್‌ 
ಪ್ರೆಸಿಡೆನ್ಸಿಯ ದಕ್ಷಿಣ ಜಿಲ್ಲೆಗಳಲ್ಲಿ ಸೇವೆ ಮಾಡಿದನು. ಅಲ್ಲಿ ಬಹಳ ಹೇಗ 
ಜನಮನ್ನಣೆ ಪಡದು ಪ ಪ್ರಸಿದ್ಧ ಮಿಷ ಷನರಿ ಎನಿಸಿಕೊಂಡನು. ಕ್ಷೆ ಕ್ರೈಸ್ತ ಧರ್ಮ 
ಪ್ರಚಾರ ಕಾರ್ಯಕ್ಕಿಂತ ಹೆಚ್ಚಾಗಿ, ಜನರ ವೈಯಕ್ತಿಕ ಕಷ್ಟಗಳಿಗೆ ಸ್ಪಂದಿಸುತ್ತ, 
ಜನಾಂಗೀಯ ಅಧ್ಯಯನಕ್ಕೆ ತನ್ನನ್ನು ತೊಡನಿಸಿಕೊಂಡನು” ಇದನ್ನು 
ಗಮನಿಸಿದ ಅವರ ಮೇಲಾಔಕಾರಿಗಳು « ಅವನನ್ನು ಮೈ ಸೂರು ಸಂಸ್ಥಾನಕ್ಕೆ 
ಕಳುಹಿಸುವ ಯೋಚನೆ ಮಾಡಿದರು. ಶ್ರೀರಂಗಪಟ್ಟಣಶ ಪತನದ ನಂತರ 


೬ ಅಬೆ ದುಬೊಅ 


ಅಲ್ಲಿನ ಕ್ರೆ ಸರನ್ನು ಮರುಮತಾಂತರಿಸಲು, ಅವರ ಆಧ್ಯಾತ್ಮಿಕ ವಿಚಾರಗಳನ್ನು 
ನೋಡಿಕೊಳ್ಳಲು ದುಬೊಅನನ್ನು ಕೊಲೊನಿಯಲ್‌ ವೆಲ್ಲೆಸ್ಸಿಯು 
ಆಹ್ವಾನಿಸಿದನು. ದುಬೊಅ ೧೭೯೯ ರಲ್ಲಿ ಕರ್ನಾಟಕಕ್ಕೆ ಬಂದು, ಕನ್ನ ಡಿಗರ 
ಮಧ್ಯೆ ನೆಲೆಸಿದನು. 


ವರನ ಪನು ದುಬೊಅ : ಅಂದು ಬ್ರಿಟಿಷರ 
ಅಧಿಕಾರಕ್ಕೊಳಪಟ್ಟಿದ್ದ ಸೇಲಂ, ತಿರುಪತ್ತೂರು, ಕೃಷ್ಣಗಿರಿ ಹಾಗೂ 
ಧರ್ಮಪುರಿಗಳಲ್ಲಿ “ಸಮಾರು ಆರು ವಷ ಗಳ ಕಾಲ ಧರ್ಮಪ್ರಚಾರ 
ಮಾಡುತ್ತ, ಟಿಪ್ಪುಸುಲ್ತಾನನ ಹಿಂಸೆಗೆ ಒಳಗಾದ ಕ್ರೈಸ್ತರ ಸೆ ಸೇವೆಗೆ 
ಜಾಸು ಟಿಪ್ಪು ಅನೇಕ ಕ್ರೆ 3ಸ್ತರನ್ನು ಬಲವಂತದಿಂದ 

ಮುಸಲ್ಮಾನರನ್ನಾ] ಗಿಸಿದ್ದನು. ಬಹಳ ಮಂದಿಯನ್ನು ಕೊಲ್ಲಿಸಿದ್ದನು. ಕ್ರೆ ಸರಿಗೆ 
ಚಿತ್ರಒಂಸೆಯನ್ನು ಕೊಡಿಸಿದ್ದನು. ಅವರ ದೈಓಕ ಹಾಗೂ ಲಧ್ಯಾತ್ತಿಕ 
ಪೋಷಣೆಗೆ ಅಬೆ" ದುಬೊಅ, ಪ್ರಾಣದ ಹಂಗು ಕೊಂದು ನಿಲ್ಲಬೇಕಾಯಿತು. 
ಅಬೆ ಟಿಪ್ಪುವಿನ ಸ್ನೇಹವನ್ನು ಸಂಪಾದಿಸಿದನು, ಆತನ "ವಿಶ್ವಾಸವನ್ನು 
ಗೆದ್ದನು. ಟಿಪ್ಪು ಮಿಷನ್‌ ಎಂತಾಂಜೆರ್‌ಗೆ ಸೇರಿದ ಒಬ್ಬನೇ ಒಬ್ಬ ಗುರುವನ್ನೂ 
ಹಿ೦ಸಿಸಲಿಲ್ಲ. ಟಿಪ್ಪುವಿನ ಕಾಲಾನಂತರ (೪-೫-೧೭೯ ೯ ಜೃ ದುಬೊಅ 
ಶ್ರೀರಂಗಪಟ್ಟಣಕ್ಕೇ ಬಂದು ನೆಲೆಸಿದನು (೧೩-೧೧-೧೭೯೯). ಬಿಷ 
ಮೊ. ಶಾರಿಪೆನಾಯ್‌ ಅವರನ್ನು ಕಾಡಿಬೇಡಿ 1೩. 
ಚದುರಿಹೋಗಿದ್ದ ಕೆ ಕ್ರೈಸ್ತರನ್ನೆಲ್ಲಾ ಒಗ್ಗೂಡಿಸುವ ಮತ್ತು ಬಲಾತ್ಕಾರವಾಗಿ 
ಮುಸ್ಲಿಂ ಮತಕ್ಕೆ ಸೇರಿದ್ದವರನ್ನು ಮನತಿರುಗಿಸಿ ಮತ್ತೆ ಗ] ಕ್ರೈಸ್ತರನ್ನಾ ಗಿಸುವ 
ಬಹುದೊಡ್ಡ ಜವಾಬ್ದಾರಿಯ ಕೆಲಸವನ್ನು ಹೆಗಲಿಗೇರಿಸಿಕೊ೦ಡನು. ಅಂದು 
ಶ್ರೀರಂಗಪಟ್ಟಣ ಒಂದರಲ್ಲೇ ೧ ೮೦೦ ಜನ ಕೈ ಸರಿದ್ದರು. ಇವರನ್ನೆಲ್ಲಾ 
ಒಂದೇ ಸೂರಿನಡಿ ತರುವ; ಸಲುವಾಗಿ ಶ್ರೀರಂಗಪೆ ದ ವಲಯದೊಳಗೇ 
ಇರುವ ಗಂಜಾಂ ಎಂಬಲ್ಲಿಗೆ ಕರೆತಂದು, ಅವರಿಗೆ": ವಸತಿ ಸೌಕರ್ಯವನ್ನು 
ಏರ್ಪಡಿಸಿದನು. ಕ್ರಿಶ. ೧೮೦೦ ರಲ್ಲಿ ಅಲ್ಲೊಂದು ಸುಂದರವಾದ ಚರ್ಚನ್ನೂ 
ಕಟ್ಟಿ ದೇವರ ತಾಯಿ ಮರಿಯಮನಿಗೆ "ಅದನ್ನು ಅರ್ಪಿಸಿದನು. ಅದು 
ವಿಶಾಲವಾದ ಜಾಗದಲ್ಲಿದ್ದು, ವಸಾರುಗಳನ್ನೊ! ಛಗೊಂಡು ಕೆ ಕೈಸ್ತರು ಹಬ್ಬ 


ಅಬೆ ದುಬೋಅ 2 


ಜಾತ್ರೆಗಳಲ್ಲಿ ಅಲ್ಲಿ ತಂಗುವುದಕ್ಕೂ ಅನುಕೂಲಕರವಾಗಿತ್ತು. ಅಲ್ಲದೆ, ಅದು 
ಹಿಂದೂ "ದೇವಾಲಯದಂತೆ ಕಾಣುತ್ತಿತ್ತು. ಚರ್ಚಿನ “ಮುಂಭಾಗದಲ್ಲಿ 
ಒ೦ದು ಗಂಟೆಯ ಗೋಪುರವೂ ಇತ್ತು. ಇಂದು ಈ ಮೂಲ ಚರ್ಚಿನ 
ಮೇಲೆಯೇ ಹೊಸ ನಮೂನೆಯ ಚರ್ಚನ್ನು ಕಟ್ಟಲಾಗಿದೆ. ಅಬೆ ದುಬೊಅ 
ಬಲಿಪೂಜೆ (Holy Mass) ಮಾಡಲು” ಉಪಯೋಗಿಸುತ್ತಿದ್ದ 
ಪೂಜಾವಸನ (ಳಎtೀmeಗs) ಗಳನ್ನು ಈಗಲೂ ಆ ದೇವಾಲಯದೆಲ್ಳೆ 
ಕಾದಿರಿಸಲಾಗಿದೆ. 

ಅಬೆ ದುಬೊಅ ಗಂಜಾಂನಲ್ಲಿ ಚರ್ಚನ್ನು ಕಟ್ಟಿಸಿ ಆದನಂತರ 
ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ. "ಆತ ಪಶ್ಚಿಮ ಘಟ್ಟಗಳ ಉದ್ದಕ್ಕೂ 
ಸಂಚರಿಸಿ ಔದಂಹೋದ ಮಂದೆಯನ್ನು ಒಟ್ಟುಗೂಡಿಸಿ, ಕೆಡವಲ್ಬಟ್ಟಿದ್ದ 
ಚರ್ಚುಗಳನ್ನು ದುರಸ್ತಿ ಮಾಡಿಸಿದನು. ಬೆಂಗಳೂರಿನ ಶಿವಾಜಿ 
ನಗರದಲ್ಲಿರುವ ಸಂತೆ ಆರೋಗ್ಯ ಮಾತೆಯ ಚರ್ಚನ್ನೂ ಆತ 
ಜೀರ್ಣೋದ್ಧಾರ ಮಾಡಿಸಿದನು. ಆದರೆ ಆತ ಹೊಸದಾಗಿ ಜನರನ್ನು 
ಕೈಸ್ತರನ್ನಾ| ಗಿಸೆವ ಬಹುಮುಖ್ಯ ಕಾರ್ಯದಲ್ಲಿ ಸಂಪೂರ್ಣವಾಗಿ. 
ಸೋತಿದ್ದರು. 

ಭಾರತ ದೇಶ ಆಧ್ಯಾತ್ಮ ವಿಚಾರಗಳ ತೊಟ್ಟಿಲು ಎಂಬುದನ್ನು ಆತ 
ಬಹಳ ಬೇಗನೆ ತಿಳಿದುಕೊರಿಡನು. ಅದನ್ನು ಕುಂತು ಅವನು ಹೀಗೆ 
ಬರೆಯುತ್ತಾನೆ : There is every reason 1 belive that the true 
God was well known to the people of India at the time 
when they first banded themselves together as a Nation. 

ಹೀಗೆಂದು ಆತ ನಿರಾಶೆಯಿಂದ ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ. 
ತನ್ನ ಸಾಧನೆಯನ್ನು ಮುಂದುವರಿಸಿದನು. ಇಲ್ಲಿನ ಜನಸಾಮಾನ್ಯರ 
ಜೊತೆಗೆ ಬೆರೆತು ಅವರ ಆಚಾರ, ವಿಚಾರ, ಸಂಪ್ರದಾಯ ಹಾಗೂ 
ಪದ್ದತಿಗಳನ್ನು ಅನುಸರಿಸದ ಹೊರತು, ಇಲ್ಲಿನ ಜನರ ಜೊತೆಗೆ 
ಬೆರೆಯಲಾಗುವುದಿಲ್ಲವೆಂದು ಮನವರಿಕೆ ಮಾಡಿಕೊಂಡನು. ಆತ ತನ್ನ 
ಒಳಗುದಿಯನ್ನು, 'ಓಂದೂ ಮ್ಯಾನರ್ರ್‌, ಕಸ್ಟಮ್ಸ್‌ ಅಂಡ್‌ ಸೆರೆಮನಿಸ್‌ 
ಎಂಬ ಮಸ್ತಕದಲ್ಲಿ ಹೀಗೆ ಬರೆಯುತ್ತುನೆ 


೮ ಅಬೆ ದುಬೊಅ 


“ನಾನು ಭಾರತ ದೇಶಕ್ಕೆ ಬಂದು ಭಾರತೀಯರೊಂದಿಗೆ ಜೀವಿಸಲು 
ಬಯಸಿದಾಗ ಮೊಟ್ಟಮೊದಲು ಅವರ ನಂಬಿಕೆಯನ್ನು ಗಳಿಸುವುದು 
ಬಹಳ ಮುಖ್ಯ ಎಂಬುದನ್ನು ಚೆನ್ನಾಗಿ ಮನಗಂಡೆ. ಜನರ ವಿಶ್ವಾಸವನ್ನು 
ಗೆಲ್ಲಬೇಕಾದರೆ ಅವರೊಂದಿಗೆ ಬೆರೆತು ಅವರಂತೆ ಜೀವಿಸುವುದು 
ಅನಿವಾರ್ಯ ಎಂದು ಅರಿತುಕೊಂಡೆ. ಆದುದರಿಂದ ನಾನು ಬಹಳ 
ಎಚ್ಚರಿಕೆಯಿಂದ ನನ್ನ ನಡೆನುಡಿಯನ್ನು ಬದಲಾಯಿಸಿಕೊಂಡೆ. ತೀರ 
ಸಾಮಾನ್ಯ ಜನಪದರ “ಜೊತೆಗೆ ಬೆರೆತು ಬಾಳುವುದರಿಂದ, ಅವರ ಜೀವನ 
ಕ್ರಮಗಳನ್ನು, ನಡವಳಿಕೆ ಹಾಗೂ ಸಂಪ ಪ್ರದಾಂತುಗಳನ್ನು 
ಅರ್ಥಮಾಡಿಕೊಂಡು ಅವುಗಳ ವಿವರಣೆಗಳನ್ನು ಈ ಪುಸ್ತಕದಲ್ಲಿ 
ದಾಖಲಿಸಲು ಸಾಧ್ಯವಾಯಿತು.” (ಪು. ix). 
ಕೃಷಿ ಕಾಲೋನಿಗಳ ಸ್ಥಾಪನೆ : ಶ್ರೀರಂಗಪ್ಪಣಕ್ಕೆ ಬಂದ ಅಬೆ ದುಬೊಅ 
ಕರ್ನಾಟಕದ ಎಲ್ಲಾ ಕಡೆ ಸುತ್ತಾಡಿ %ಥೋಲಿಕ್‌ ಕ್ರೈಸ್ತರನ್ನು 
ಒಂದುಗೂಡಿಸುವ ಕೆಲಸ ಕೈ ಪೂರಕವಾಗುವಂತೆ ಅನೇಕ ಕೃಷಿ 
ಕಾಲೋನಿಗಳನ್ನು ತೆರೆದನು. “ಅಷ್ಟೇ ಅಲ್ಲ ಸಾಲ್ಪೇಷನ್‌ ಸೈನ್ಯ ಹಾಗೂ 
ಇತರ ಸಮಾಜ ಸೇವಾ ಮಂಡಳಿಗಳಿಂದ ಕೃಷಿ ಕಾಲೊನಿಗಳನ್ನು 
ತೆರೆಯಿಸಿದನು. ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿ “(ಈಗ ಹೇಮಾವಕಿ 
ಹಿನ್ನೀರಿನಿಂದ ಮುಳುಗಡೆಯಾಗಿದೆ)ಯನ್ನು ಈತ ತನ್ನ ಮುಕ್ಕಾಮು 
ಮಾಡಿಕೊಂಡು ಮಲೆನಾಡಿನ ಜನರ-ವಿಶೇಷವಾಗಿ ಕ್ರೈಸ್ತ ಸರ-ಸ್ಥಿತಿಗತಿಗಳನ್ನು 
ನೋಡಿಕೊಂಡನು. ಹಾಸನ ಜಿಲ್ಲೆಯ ಗಾಡೇನಹಳ್ಳಿ ಮತು ಮಗ್ಗೆ ಗ್ರಾಮಗಳ 
ಒಕ್ಕಲಿಗರು ಹೆಚ್ಚಾಗಿ ಕ್ರ ೃಸ್ತರಾದದ್ದು ಈತನ ಕಾಲದಲ್ಲೆಯೇ. ಕಮೇಣ 
ದುಬೊಳ ತನ್ನ ಕಾಯ್ಯಣ್ಷೇತ್ರದ ವಿಸ್ತಾರವನ್ನು ಅರಿತಕೊಂಡು ನಾಲ್ಕು 
ಜನ ಗುರುಗಳನ್ನು ಬರಮಾಡಿಕೊಂಡು, ಸಾನು ಗಂಜಾಂನಲ್ಲೇ 
ಇರತೊಡಗಿದನು. ಇಡೀ ಕರ್ನಾಟಕ, ಕೊಯಮತ್ತೂರು, ಸತ್ಯಮಂಗಲ 
ಪ್ರಾಂತ್ಯ ಗಳೂ ಈತನ ಸುಪರ್ದಿನಲ್ಲಿದ್ದವು. ಈತ ೨೨ ವರ್ಷಗಳ ಕಾಲ 
ಕನ್ನಡ ದಾಡಿನ ನೆಲದಲ್ಲಿ ನಡೆದಾಡಿ, ದುಡಿದು ಸಾವಿರಾರು ಆತ್ಮಗಳನ್ನು 
ರಕ್ಷಿಸಿದನು. 


ಅಬೆ ದುಬೋಅ ೯ 


ವರದಾನವಾಗಿ ಒದಗಿಬಂದ ಸಿಡುಬು ನಿರೋಧಕ ಮದ್ದು : ಸುಮಾರು 
೧೨.೦೦೦ ಕೆಥೋಲಿಕ್‌ ಕ್ರೈಸ್ತರ ಆಧ್ಯಾತ್ಮಿಕ ಪ್ರಗತಿಯನ್ನು ನೋಡಿಕೊಂಡ 
ಅಬೆ ದುಬೊಅಗೆ ಸಿಡುಬು ನಿರೋಧಕ” ಮದ್ದು ವರವಾಗಿ" ಒದಗಿಬಂದಿತು. 
ಮೈಸೂರು ಪ್ರಾಂತ್ಯ ದಲ್ಲಿ ಸಿಡುಬು ರೋಗಕ್ಕೆ ಚುಚ್ಚುಮದ್ದ ನ್ನು 
ಉಪಯೋಗಿಸಿದ ಆದ್ಯನೆಂದರೆ ದುಬೊಅ. ಇಡೀ 'ಮೃಸೂರು ಪ್ರಾಂತ್ಯ 
ಅ೦ದು ಸಿಡುಬು ರೋಗದ ಗೂಡಾಗಿತ್ತು. ಜನರು ಅದರಿಂದ ಪಾರಾಗಲು 
ಮಾರಿ-ಮಸಣಿಯರನ್ನು ಮೊರೆಹೋಗುತ್ತಿದ್ದರು. ಈ ಪಿಡುಗಿಗೆ ಮಾರಿ- 
ಮಸಣಿಯರ ಮುನಿಸೇ ಕಾರಣ ಎಂದು ಜನರು ನಂಬಿದ್ದರು. ಇಂಥ 
ಮೂಢನಂಬಿಕೆಯನ್ನು ತೊಡೆದುಹಾಕಿ, ಚುಚ್ಚುಮದ್ದನ್ನು ಜಾರಿಗೆ ತರಲು 
ದುಬೊಅ ಬಹಳವಾಗಿ ಶ್ರಮಿಸಿದನು. ಜನರು ಅಷ್ಟು ಸುಲಭವಾಗಿ ದಾಕು 
ಹಾಕಿಸಿಕೊಳ್ಳಲು ಮುಂದೆ ಬರುತ್ತಿರಲಿಲ್ಲ. ೧೭೨೬ ರಲ್ಲಿ ಮೈಸೂರಿನ 
ಚಾಮರಾಜ ಒಡೆಯರೂ ಈ ರೋಗಕ್ಕೆ ಮ ಅಬೆ ದುಬೊಅ 
೧೮೦೩ನೇ ಜನವರಿ ತಿಂಗಳಿನಿಂದ ೧೮೦೪ನೇ ಡಿಸೆಂಬರ್‌ ತಿಂಗಳಿನವರೆಗೆ 
೨೫,೪೩೨ ಜನರಿಗೆ ದಾಕು ಹಾಕಿ ದಾಖಲೆ ಸೃಷ್ಟಿಸಿದ್ದನು. ಕ್ಕ ಷ್ಣರಾಜ 
ಒಡೆಯರ ವಧುವೂ ಈ ಲೆಕ್ಕಕ್ಕೆ ಸೇರಿದ್ದಾರೆ ಎಂದು ದುಬೊಅ ಸ್ವತಃ 
ದಾಖಲಿಸಿದ್ದಾನೆ. ಈತನ ಸೇವೆಯನ್ನು ಗುರುತಿಸಿ ಈತನಿಗೆ ಅಂದಿನ 
ಬ್ರಿಟಿಷ್‌ ಸರ್ಕಾರ ಮಾಸಾಶನವನ್ನು “ನೀಡಿತು. ಕನ್ನ ಡದ ಜನಪದ 
ಈತನನ್ನು ಪ್ರೀತಿಯಿಂದ “ದೊಡ್ಡಸ್ವಾಮಿಯವರು” ಎಂದು ಕರೆಯುತ್ತಿತ್ತು 


`ಕನ್ನಡ ನಾಡಿನಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಸೇವೆಮಾಡಿದ 
ಅಬೆ ಜೆ. ಎ. ದುಬೊಅ ಇಲ್ಲಿನ ಕ್ರೈಸ್ತರ ಸರ್ವತೋಮುಖ ಬೆಳವಣಿಗೆಗೆ 
ಶ್ರಮಿಸಿದನು. ಚರ್ಚುಗಳನ್ನು ಕಟ್ಟಿಸಿದನು. ಕೆಲವನ್ನು ದರಸ್ತಿ ಮಾಡಿಸಿದನು. 
ಆ ಸಂದರ್ಭದಲ್ಲಿ ಆತ ಬರೆದ ಕೆಲವು ಕಾಗದ ಪತ್ರಗಳು, ಆತನ ಗುಣ 
ವಿಶೇಷಗಳಿಗೆ ಕನ್ನ ಡಿಹಿಡಿದಂತಿವೆ. ಅವುಗಳಲ್ಲಿ ಒಂದೆರಡನ್ನು ಇಲ್ಲಿ 
ದಾಖಲಿಸುವುದರಿಂದ ಚಾರಿತ್ರಿಕ ವಿಷಯಗಳಿಗೆ ಹೆಚ್ಚು" ಒತ್ತು 
ಕೊಟ್ಟಂತಾಗುತ್ತದೆ. 


೧೦ ಅಬೆ ದುಬೊಅ 


. ಹೆಚ್‌. ಕೋಲ್‌ ಸಾಹೇಬರಿಗೆ ೨೮-೯-೧೮೧೯ ರಲ್ಲಿ 
ಅ ಬರೆದ ಇಂಗ್ಲಿಷ್‌ ಪತ್ರದ ಕನ್ನ ಡಾನುವಾದ ಹೀಗಿದೆ : 


ಬ್ರಿಟಿಷರ ವತಿಯಿಂದ ಮೈಸೂರಿನಲ್ಲಿರುವ ಶೀ ಎ. ಹೆಚ್‌. ಕೋಲ್‌ 


ಮೈಸೂರಿನ ಶ್ರಿ ಶ್ರೀಮನ್ಮಹಾರಾಜರ ಆಳ್ವಿಕೆಗೆ ಒಳಪಟ್ಟು ಸುಮಾರು 
೧೨೦೦-೧೩೦೦ ಡೇಶೀಯ ಕೆಸು ಕೈಸ್ತ ಕುಟುಂಬಗಳು ಇಲ್ಲಿವೆ. ಈ ಸಂಖ್ಯೆಯ 
ಅರ್ಧದಷ್ಟು ಜನ ದಲಿತರು ಮತ್ತು ಉಳಿದರ್ಧ ತುಳಿಯಲ್ಪಟ್ಟ ಇತರ 
ಶೂದ್ರಾದಿ ರೈತ ಜನರಾಗಿದ್ದಾರೆ. ಈ ತ್ರ ಸರ ಧಾರ್ಮಿಕ ಅಗತ್ಯಗಳಿಗಾಗಿ 
ಚಂಗಳೂರು ಅಷ್ಟ ಗ್ರಾಮಗಳ ತಾಲ್ಲೋಕುಗಳಾದ ಪಾಲಹಳ್ಳಿ ಮತ್ತು 
ಹಾಸನದ ಶೆಟ್ಟಿಹಳ್ಳಿಗಳಲ್ಲಿ ಮುಖ್ಯವಾದ ಮೂರು ಚರ್ಚುಗಳನ್ನು 
ಕಟ್ಟಲಾಗಿದೆ. 


ಕೆಲವು ದಿನಗಳ ಹಿಂದೆ ಹಿರಿಯರ ಪಾಲನಾಸಭೆಯನ್ನು 
ಕರೆಯಲಾಗಿತ್ತು. ಆ ಸಂದರ್ಭದಲ್ಲಿ ನನಗೆ ಪ್ರಸಕ್ತ ಹಣದ 
ಅಭಾವವಿರುವುದರಿ೦ದ, ಇಲ್ಲಿಯವರೆಗೆ ಚರ್ಚಿನ ದುರಸ್ತಿ ಕೆಲಸಗಳಿಗೆ 
ಹಾಗೂ ಧಾರ್ಮಿಕ ಆರಾಧನಾ ವಿಧಿಗಳಿಗೆ ಹಿಂದೆ ಖರ್ಚುಮಾಡಿದಂತೆ 
ಇನ್ನು ಮುಂದೆ ಮಾಡಲಾಗುವುದಿಲ್ಲವೆಂದೂ; ಮುಂದೆ ಹಿರಿಯ ಪಾಲಕರ 
ಸಭೆಯವರೇ ಎಲ್ಲವನ್ನೂ ನೋಡಿಕೊಳ್ಳಬೇಕೆಂದೂ ನಾನು ಸಭೆಗೆ ತಿಳಿಸಿ 
ಹೇಳಿದೆ. ಅದಕ್ಕೆ ಅವರು, “ಸಭೆಯಲ್ಲಿ ಏನೇನೂ ಹಣವಿಲ್ಲದೆ 
ದೀವಾಳಿಯಾಗಿರುವುದನ್ನು ತಾವು ತಿಳಿದೇ ಇದ್ದೀರಿ. ಹೀಗಿರುವಾಗ 
ನೀವು ತಿಳಿದೂ ತಿಳಿದು ನಮ್ಮನ್ನು ಕೈಬಿಡ ಬೇಡಿ” ಎಂದು 
ವಿನಂತಿಸಿಕೊಂಡರು. ಮತ್ತು ನಿಮ್ಮ” ಮುಖನ ಸರ್ಕಾರದಿಂದ ಈ 
ಕೆಲಸಗಳಿಗೆ ಏನಾದರೂ ಆರ್ಥಿಕ ಸೆಹಾಯ ದೊರೆಯಬಹುದೇನೋ 
ಎಂದು ನಿಮಗೆ ಅವರ ದುಸ್ದಿತಿಯನ್ನು ಕುರಿತು ನಿವೇದಿಸಿಕೊಳ್ಳಬೇಕೆಂದು 
ನನ್ನನ್ನು ಅವರು ವಿನಂತಿಸಿಕೊಂಡಿದ್ದಾರೆ. 


ಅಬೆ ದುಬೊಅ ೧೧ 


ಚರ್ಚಿನ ದುರಸ್ತಿ he ತಗುಲಬಹುದಾದ ವೆಚ್ಚದ ಭಾರವನ್ನು 
ಅವರು ಹೊರುವಷ್ಟು ಶ ರಲ್ಲವೆಂದು ನನಗೆ ಚೆನ್ನಾಗಿ ತಿಳಿದಿದೆಯಾದ್ದರಿಂದ 
ನಾನು ಬಡ ಕ್ರೈಸ್ತರ ಸರ ನಿಮ್ಮ ಮುಂದೆ ಅವರ ಅಳಲನ್ನು 
ನಿವೇ ದಿಸಿಕೊಳ್ಳುತ್ತಿದ್ದೇನೆ. ಮೇಲೆ ತಿಳಿಸಿದ ಚರ್ಚು ಗಳ ದುರಸ್ಥಿ ಕಾರ್ಯ ಗಳಿಗೆ 
ಹಾಗೂ ಧಾರ್ಮಿಕ ವಿಧಿಗಳಿಗೆ ಬೇಕಾಗುವ ಆರ್ಥಿಕ ನೆರವನ್ನು ತಾವು 
ಸರ್ಕಾರದಿಂದ ಮಂಜೂರು ಮಾಡಿಸಿಕೊಟ್ಟರೆ ನಾನು ನಿಮಗೆ ಸದಾ 
ಯಣಿಯಾಗಿರುತ್ತೇನೆ. ಇಲ್ಲವಾದರೆ ನಾನು ಬಹಳ ಶ್ರಮದಿಂದ, ಕಷ್ಟದಿಂದ 
ಬಹಳ ವೆಚಮಾಡಿ ಕಟ್ಟಿರುವ ಈ ಚರ್ಚುಗಳು ನನ್ನ ಮರಣಾನಂತರ 
(ಸಾವು ದೂರವೇನಿಲ್ಲ)” ಅಸಹಾಯದಿಂದ ಹಾಳುಬೀಳಬೇಕಾಗುತವೆ. 
ಪ್ರತಿಯೊಂದು ಚರ್ಚಿಗೂ ವಾರ್ಷಿಕ ೧೦೦ ರೂ.ಗಳಂತೆ ಒಟ್ಟು ೩ರಿಂ 
ರೂ.ಗಳಿದ್ದರೆ, ಅವುಗಳನ್ನು ದುರಸ್ತಿಮಾಡಿಸಿ ಸುಸ್ಥಿತಿಯಲ್ಲಿಟ್ಟುಕೊಂಡು 
ಧಾರ್ಮಿಕ" ವಿಧಿಗಳನ್ನು ಸಾಂಗವಾಗಿ ನಡೆಸಿಕೊಂಡು ಹೋಗಬಹುದು. 


ಕೆ ಸರ ಈ ಮನವಿಯನ್ನು ಘನ ಸರ್ಕಾರ ಒಪ್ಪಿಕೊಳ್ಳುವುದೆ? 
ಮೈಸೂರಿನಲ್ಲೇ ವಾಸವಾಗಿರುವ ಠಾವು, ಈ ವಿಚಾರದಲ್ಲಿ ಆಸೆಯಿಂದ 
ಮಧ್ಯಸ್ತಿಕೆ ವಹಿಸಿ ವಾರ್ಷಿಕ ಜಮಾ ಖರ್ಚಿನ ಪಟ್ಟಿಯನ್ನು ಸರ್ಕಾರಕ್ಕೆ 
ಒಪ್ಪಿಸುವಂತೆಯೂ, ಕೊಡುವ ಹಣವನ್ನು ಸಂಪೂರ್ಣವಾಗಿ ಚರ್ಚಿನ 
ದುರಸ್ತಿ ಹಾಗೂ ಧಾರ್ಮಿಕ ವಿಧಿಗಳಿಗಲ್ಲದೆ ಬೇರೆ ಯಾವುದಕ್ಕೂ 
ಉಪಯೋಗಿಸುವುದಿಲ್ಲವೆಂದು ನಮ್ಮ ಪರವಾಗಿ ಸರ್ಕಾರಕ್ಕೆ ಮನದಟ್ಟು 
ಮಾಡಿಕೊಡಬೇಕೆಂದು ವಿನಮ್ರ ಪ್ರಾರ್ಥನೆ. 


ಸನ್ಮಾನ್ಕರಲ್ಲಿ ಮಾನ್ಯನಾಗಿರುವ 
ನಿಮ್ಮ ವಿಧೇಯ ಸೇವಕ 
ಮೈಸೂರಿನ ಶೆಟ್ಟಿಹಳ್ಳಿ ಚರ್ಚ್‌ ಸಹಿ /- 


ಸೆಪ್ಟೆಂಬರ್‌ ೨೬, ೧೮೧೮ ಜೆ. ಎ. ದುಬೊಅ, ಮಿಷನರಿ 


೧೨ ಅಬೆ ದುಬೊಅ 


ಬ್ರಿಟಿಷರ ವತಿಯಿಂದ ಮೈಸೂರು ಸಂಸ್ಥಾನದಲ್ಲಿದ್ದ ಶ್ರೀ ಎ. 
ಹೆಚ್‌.ಕೋಲ್‌ ಸಾಹೇಬರು ಅಬೆ ದುಬೊಅ ಅವರ ಮನವಿಪತ್ರವನ್ನು 
ಘನ ಸರ್ಕಾರದ ಮುಂದಿಟ್ಟು ಪತ್ರದಲ್ಲಿ ಕಾಣಿಸಲಾದ ಮೂರು ಚರ್ಚುಗಳ 
ದುರಸ್ತಿ ಹಾಗೂ ಆರಾಧನಾ ವಿಧಿಗಳಿಗೆಂದು ವಾರ್ಷಿಕ ೩೦೦ ರೂ.ಗಳನ್ನು 
ಸರ್ಕಾರ ಬಿಡುಗಡೆ ಮಾಡುವಂತೆ ಏರ್ಪಾಡು ಮಾಡಿದರು. ಆ ಹಣವನ್ನು 
ಖರ್ಚುಮಾಡಿ ಅದಕ್ಕೆ ರಶೀದಿಯನ್ನು ದುಬೊಅ ಬರದುಕೊಟ್ಟಿರುವುದಕ್ಕೆ 
ದಾಖಲೆಗಳಿವೆ. 


ಸ್ವದೇಶಕ್ಕೆ ಪಯಣ : ಮೈಸೂರು ಸಂಸ್ಥಾನದಲ್ಲಿ ಮಿಷನರಿಯಾಗಿ 
ಅಬೆ ದುಜೊಅ ಮಾಡಿದ ಸೇವಾಕಾರ್ಯಗಳನ್ನು “ಕಂಡು ಅನೇಕರು 
ಅವರನ್ನು ಹೊಗಳುತ್ತಿದ್ದರು. ಪಾಂಡಿಚೇರಿಯ ಅಂದಿನ ಮಹಾ ಧರ್ಮಾಧ್ಯಕ್ಷ 
(Arch 06700) ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ದುಬೊಅನನ್ನು 
ತಮ್ಮ ಮಹಾ ಧರ್ಮಕ್ಷೇತ್ರ (Arch. -Dioceseಕ್ಕೆ ಸಹಾಯಕ 
ಧರ್ಮಾಧ್ಯಕ್ಷನನ್ನಾಗಿ ನೇಮಿಸಲು ಸಿದ್ದರಿದ್ದರು. ಆದರೆ ದೈವದ ಇಚ್ಛೆಯೇ 
ಬೇರಿಯಾಗಿತ್ತು. 'ದುಜೊಳ ಭಾರತವನ್ನು ಬಿಟ್ಟು ಸ್ವದೇಶಕ್ಕೆ ತೆರಳಿದನು. 


ದಕ್ಷಿಣ ಭಾರತದಲ್ಲಿ ಸು. ೩೧ ವರ್ಷಗಳ ಕಾಲ ಕಾಯಾ ವಾಚಾ 
ಮನಸಾ" ದುಡಿದು ಜನವರಿ ೧೫, ೧೮೨೩ ರಲ್ಲಿ ಮೈಸೂರಿನ ಜನತೆಗೆ 
ಶುಭಕೋರಿ ಸ್ವದೇಶಕ್ಕೆ ಹೊರಟನು. ಅವನ ಸೇವಾಕಾರ್ಯಗಳ 
ಪರಿಚಯವಿದ್ದ “ಅನೇಕ ಬ್ರಿಟಿಷ್‌ ಅಧಿಕಾರಿಗಳು ದುಃಖತಪ್ಪರಾದರು. 
ತಮ್ಮ ಪ್ರೀತಿಯ, ಗೌರವದ ಸಂಕೇತವಾಗಿ ಬೆಂಗಳೂರಿನಲ್ಲಿ ಹನ್ನೆರಡು 
ಕುಶಾಲು ತೋಪುಗಳನ್ನು ಹಾರಿಸಿ ಮಿಷನರಿ ದುಬೊಅನನ್ನು ಬೀಳ್ಕೊಟ್ಟರು. 
ಯೂರೋಪಿಗೆ ಹೊರಡುವ ಮುನ್ನ ಬ್ರಿಟಿಷ್‌ ಈಸ್ಟ್‌ ಇಂಡಿಯಾ 
ಕಂಪನಿಯವರು ಮದ್ರಾಸಿನಲ್ಲಿ ಈ ನಿಸ್ವಾರ್ಥ ಮಿಷನರಿಗೆ ಗೌರವ 
ಸ್ನಾತಕೋತ್ತರ ಪದವಿಯನ್ನು ನೀಡಿ ತುಂಬು ಹೃದಯದಿಂದ ಗೌರವಿಸಿತು. 


ಫ್ರಾನ್ಸಿನ ಪ್ಯಾರಿಸ್‌ ವಿದೇಶಿ ಮಿಷನರಿ ಸಂಸ್ಥೆಯಲ್ಲಿ ೧೮೩೬ ರಿಂದ 
೧೮೩೯ ರವರೆಗೆ ಗುರುಮಠವೊಂದರ ಮೇಲ್ವಿಚಾರಕ 


ಅಬೆ ದುಬೋಅ ೧೩ 


(Superior)ನಾಗಿದ್ದನು. ಸ್ವಾಮಿಗಳ ಮಿಷನರಿ ಸೇವಾಕಾರ್ಯ 
ಚಟುವಟಿಕೆಗಳನ್ನು ಕೇಳಿ ತಿಳಿದಿದ್ದ ಅಂದಿನ ಜಗದ್ಗುರು ಪೋಪ್‌ ೧೬ನೇ 
ಗೆಗೊರಿ ತುಂಬಾ ಸಂತೋಷಪಟ್ಟರು. ಫಾನಿನಲ್ಲಿದ್ದಾಗ ಬಿಡುವಿನ ವೇಳೆಯಲ್ಲಿ 
ತನ್ನ ಕೃತಿಗಳನ್ನು ಕ್ರಮಬದ್ದಗೊಳಿಸಿದನು. ಅನುವಾದ ಮಾಡಿದನು. 
ಲೇಖನಗಳನ್ನು ಬತೆದನು. ಹೀಗೆ ಸು. ೨೫ ವರ್ಷಗಳ ಕಾಲ ಸ್ಪದೇಶದಲ್ಲಿ 
ಸೇವೆಮಾಡಿ, po ದುಬೊಅ ಫೆಬ್ರವರಿ ೧೭, ೧೮೪೮ ರಲ್ಲಿ ತನ್ನ 
೮೩ನೇ ವಯಸ್ಸಿನಲ್ಲಿ ಮೃತರಾದನು. 


ಅಬೆ ದುಬೊಅನ ಕೃತಿಗಳು 


ಪ್ರಕರಣ ಗ್ರಂಥ : ಮೈಸೂರು ಸಂಸ್ಥಾನದಾದ್ಯಂತ ಕಾಲುನಡಿಗೆಯಲ್ಲಿ 
ಚ್‌ ಜಯಾರ ಕೆ ಕ್ರೈಸ್ತರ ಆಧ್ಯಾತ್ಮಿಕ ಅಗತ್ಯಗಳನ್ನೂ. ನೂರಾರು 
ಜನ ಸಿಡುಬು ರೋಗಿಗಳ ದೈಹಿಕ ಆರೋಗ್ಯವನ್ನೂ ತಪಾಸಣೆ ಮಾಡುತ್ತ 
ದುಬೊಅ ತನಗೆ ಅತ್ಯಂತ ಪ್ರಯವನಿಸಿದ ಬರವಣಿಗೆಯ ಕಾರ್ಯವನ್ನೂ 
ಕೈಗೊಂಡಿದ್ದನು. ಆರರಿಭದಲಿ ಕೆ ಸ್ವಧರ್ಮ ಸಿದ್ಧಾಂತಗಳಿಗೆ ಸಂಬಂಧಿಸಿದ 
ಪ್ರಕರಣಗ್ರಂಥವೊಂದನ್ನು ಕು (Elementary treatisis on 
Christian Doctrine). "ಅದನ್ನು ಕೆಲಕಾಲ ಹಸ್ತಪ್ರತಿಯ ರೂಪದಲ್ಲೇ 
ಉಪಯೋಗಿಸುತ್ತಿದ್ದನೆಂದು ಕೆಲವರ ಅಭಿಪ್ರಾಯ. ಅದರೆ ಅದರ 
ಹಸ್ತಪ್ರತಿಯಾಗಲಿ,. ಮುದ್ರಿತ ಪುಸ್ತಕವಾಗಲಿ, ಇಲ್ಲಿಯವರೆಗೆ ಲಭ್ಯವಾಗಿಲ್ಲ. 


ಪಂಚತಂತ್ರದ ಅನುವಾದ (೧೮೨೬) : ಇಡೀ “ಪಂಚತಂತ್ರ'ವನ್ನು 
ದುಬೊಅ ಫ್ರೆಂಚ್‌ ಭಾಷೆಗೆ ಅನುವಾದಿಸಿದ್ದಾನೆ. (Le Panchatantra 
occ lescing 76೮6556). ಇದು ಫ್ರೆಂಚ್‌ ನಿಯತಕಾಲಿಕಗಳಲ್ಲಿ 
ಪ್ರಕಟವಾಗಿದೆ. "ಪಂಚತಂತ್ರ'ದ ಕತೆಗಳ ಮೋಡಿಗೆ ಮಾರುಹೋಗಿ, ಅವನ್ನು 
ಮೂಲ ಆಶಯಕ್ಕೆ ಧಕ್ಕೆಯಾಗದ ರೀತಿ ಅನುವಾದ ಮಾಡಿರುವುದನ್ನು 
ಕಂಡರೆ ಯಾರಿಗೂ ಅಚ್ಚರಿಯಾಗುತ್ತದೆ! ಪ್ರಪಂಚಕ್ಕೆ ವಿಮುಖನಾಗಿ. 
ತನ್ನ ಸಹಪಾಟಿ ಕಾರ್ಯಪ ಡೆಯನ್ನೊ ಹೊರಗಿಟ್ಟು ವಿಚಿತ್ರ ವ್ಯಕ್ತಿ 
ಎನಿಸಿಕೊಂಡು, ಭಾರತೀಯ ಶಾಸ್ತ್ರೀಯ. ಅಧ್ಯಯನಕ್ಕೆ ತನ್ನನ್ನೇ ತಾನು 


೧೪ ಅಬೆ ದುಬೊಅ 


ತೊಡಗಿಸಿಕೊಂಡಿದ್ದನು. ಶಿಸ್ತು ಮತ್ತು ಬದ್ಧತೆಯಿಂದ ನಿರಂತರವಾಗಿ 
ಜನಸ ಮುದಾಯದೆ ಸಂಪರ್ಕವನ್ನು ಇರಿಸಿಕೊಂಡು, ಜನಾಂಗೀಯ 
ಅಧ್ಯಯನದ ಜೊತೆಗೆ, ಜಾನಪದೀಯ ಅಧ್ಯಯನವನ್ನೂ ಕೈಗೊಂಡನು. 


ಗುರು ಪಾರಮಾರ್ಥ ಶೋಷಣೆ (೧೮೨೫) : ಅಬೆ ದುಬೊಅನ 
ಮತ್ತೊಂದು ಕೃತಿ "ಗುರು ಪಾರಮಾರ್ಥ ಶೋಷಣೆ” (The Exploits 
ofthe Guru ೫02/0) ಈ ಕೃತಿಯನ್ನು ಕೂಡ ದುಬೊಅ ಫ್ರಾನ್ಸಿನಲ್ಲಿ 
ಗುರುಮಠದ ಮುಖ್ಯಸ್ಥನಾಗಿದ್ದಾಗ ಬರೆದದ್ದು, ಸಮಯ ದೊರೆತಾಗಲೆಲ್ಲ 
ತನ್ನ ಕೆಲಸದ ಒತ್ತಡ ಹಾಗೂ ವಯಸ್ಸಿನ ಆಯಾಸವನ್ನೂ ಮರೆತು 
ಬರೆದಿರುವನು. ಇದು ಯಾವ ಭಾಷೆಯಲ್ಲಿದೆ ಯಾವ ರೂಪದಲ್ಲಿ 
ಪ್ರಕಟವಾಗಿದೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳಿದಿಲ್ಲ. 


ಹಿಂದೂ ಮ್ಯಾನರ್‌, ಕಸ್ಟಮ್ಸ್‌ ಅಂಡ್‌ ಸರೆಮನಿಸ್‌ : ಭಾರತೀಯರಿಗೆ 
ಧರ್ಮ ಮತ್ತು ಧಾಮಿಗಿಕ ಸಂಬಂಧಿ ತತ ತ್ತ್ವಗಳು ರಕ್ತಗತವಾಗಿವೆ ಎಂಬ 
ಸತ್ಯವನ್ನು ಆರಂಭದ ದಿನಗಳಲ್ಲಿಯೇ ಮನಗಂಡ ಮಿಷನರಿ ಅಬೆ 
ಇಟಲಿ ಭಾರತೀಯ ಸನ್ಯಾಸಿಯಂತೆ ಉಡುಪ ನ್ನು ತೊಟ್ಟುಕೊಂಡು, 
ಮಾನವಶಾಸ್ತ್ರಜ್ಞನಂತೆ, ಇಲ್ಲಿನ ಆಚರಣೆಗಳನ್ನು ಕುರಿತು ಲೆಸೆಯಿಂದ 
ಅಧ್ಯಯನಕ್ಕೆ ನಫ್ಟೊಡಗಿದನು. ಈತನ ಈ ಕಾರ್ಯಚಟುವಟಿ ಯನ್ನು 
ಗಮನಿಸಿದ ಪ್ಯಾರಿಸ್‌ ವಿದೇಶೀ ಮಿಷನ್‌ ಸಭೆ ಅವನನ್ನು ಪ್ರಶ್ನಿ ಸಿದ್ದೂ 
ಉಂಟು. ಸಬೆಯ ಪ್ರಶ್ನೆ ಗಳಿಗೆ ನೇರವಾದ ಉತ್ತರವನ್ನು ಕೊಟ್ಟು ಸಭೆಯ 
ವಿಶ್ವಾಸವನ್ನು ಸಂಪಾದಿಸಿದನು. ಈ ವಿಚಾರವನ್ನು ಕುರಿತು ಫಾ. ಸೈಮನ್‌ 
ಗೋಮ್ಸ್‌ ಎಂಬವರು ಹೇಳಿಕೆ ನೀಡಿದ್ದಾರೆ. ದುಜೊಅ ತನ್ನ ೯ ವರ್ಷಗಳ 
ಸೇವಾವಧಿಯಲ್ಲಿ ಕೇವಲ ೧೨೦ ಮಂದಿ ವಯಸ್ಕರಿಗೆ ಮಾತ್ರ ಜ್ಞಾನಸ್ನಾನ 
(Baplism) ನೀಡಿ ಕೆ ಕ್ರೈಸ್ತರಾಗಿಸಿದ್ದಾನೆ. ಅಂದರೆ' ಮಿಷನರಿ ಕೆಲಸಕ್ಕಿಂತ 
ಸಂಶೋಧನೆಯ ಕೆಲಸವೇ ದುಬೊಲಅನಿಗೆ ಹೆಚ್ಚು ಪ್ರಿಯವೆನಿಸಿತ್ತು 
ಎಂಬುದು ಇದರಿಂದ ತಿಳಿದುಬರುತ್ತದೆ. 


ಟಿಪ್ಪುವಿನ ಪತನದ ನಂತರ (೧೭೯೯) ಕರ್ನಲ್‌ ವೆಲ್ಲೆಸ್ತಿಯ 


ಅಬೆ ದುಬೊಅ ೧೫ 


ಸೂಚನೆಯಂತೆ ಶ್ರೀರಂಗಪಟ್ಟಣಕ್ಕೆ ಬಂದು, ಮತಾಂತರ ಕ್ರೆ ಕ್ರೈಸ್ತ ಸರ ಆಧ್ಯಾತ್ಮಿಕ, 
ಆರ್ಥಿಕ, ಸಾಮಾಜಿಕ ಅಭಿವೃದ್ದಿಗೆಂದು ಅನೇಕ ಯೋಜನೆಗಳನ್ನು 
ಹಾಕಿಕೊಂಡು, ಜನರೊಂದಿಗೆ “ಜಿರಿತು ಅವರ ಸಾಂಸತಿಕ ಜಗತ್ತಿನ 
ಜೊತೆಗೆ ಧಾರ್ಮಿಕ ಆಚರಣೆಗಳನ್ನೂ ಅಧ್ಯಯನ ಮಾಡುತ್ತ, ಕ್ಷೇತ್ರ 
ಕಾರ್ಯದಲ್ಲಿ ತೊಡಗಿಸಿಕೊಂಡನು. ಜನರ ಪ್ರೀತಿ ವಿಶ್ವಾಸವನ್ನು 
ನಿರಾಯಾಸವಾಗಿ ಗಳಿಸಿಕೊಂಡು, ನಿರಂತರವಾಗಿ ಸಂಗಹಣಾ 
ಕಾರ್ಯವನ್ನು ಮಾಡಿದನು. ಸಂಗಹಿಸಿದ್ದನ್ನೆಲ್ಲಾ ಅಧ್ಯಯನಯೋಗ್ಯವಾಗಿಸಿ, 
ಹಿಂದೂ ಮ್ಯಾನರ್ಸ್‌ ಕಸ್ಟಮ್ಸ್‌ ಅಂಡ್‌ ಸೆರೆಮನಿಸ್‌ (Maay Institutions 
et ಸಗಳ des poeples 66 Inde) ಎ೦ಬ ಉದ್ದಂಥವನ್ನು ತನ್ನ 
ಮಾತೃ ಭಾಷೆಯಾದ ಫ್ರೆಂಚ್‌ನಲ್ಲಿ ರಚಿಸಿದನು (೧೮೮೬). ಈ "ಗಂಥ 
ಜನಪದರ ನಡುವೆ ಬೆರೆತು ಸಂಗಹಿಸಿದ ಬೃಹತ್‌ ಭಂಡಾರ. 


ದಕ್ಷಿಣ ಭಾರತದ ಜನಜೀವನಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು 
ಈ ಗಂಥದಲ್ಲಿ ಶ್ರದ್ದಾಸಕ್ತಿಯಿಂದ ದಾಖಲಿಸಿದ್ದಾನೆ. ಈ ಪ್ರಮಾಣಬದ್ಧ 
ಅಧ್ಯಯನದಲ್ಲಿ ಹಂದೊ ಸಮಾಜಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳೂ 
ದಾಖಲಾಗಿವೆ. ಜನಪದ ಸಂಪ್ರದಾಯಗಳು, ಸಾಮಾಜಿಕ ಪಿಡುಗುಗಳು, 
ಜಾತಿಪದತಿಯ ಹಿನ್ನೆಲೆ, ಜೀತ ಪಡತಿಯ ಸ್ವರೂಪ , ಆಚರಣೆಗಳು, 
ಸತೀಪ ಪದ್ಧತಿಯನ್ನು ವೈಭವೀಕರಿಸುವ ಸಮಾಜ, ದೈವ ಸಂಬಂಧಿ ವಸ್ತುಗಳ 
ಎವಿರ, ನಾನಾ ಟು ಹರಕೆಗಳು, ಭೂಹಂಜಕೆಯ ಹುನ್ನಾ! ರಗಳು, 
ಅಸಮತೋಲನ, ಸ್ತೀ-ಪುರುಷರ ಮಧ್ಯದ ಔದಾರ್ಯದ ಕೊರತೆ, 
ಲೈಂಗಿಕ ಅಪರಾಧಗೆಳು, ಸಾಮಾಜಿಕ ಶಿಕ್ಷೆಗಳು, ಪ್ರಾಯಶ್ಚಿತ ಪದ್ದತಿ, 
ಜುತಿ ಬಹಿಷ್ಕಾರ ಮತ್ತು ಜಾತಿಗೆ ಸೇರಿಸಿಕೊಳ್ಳುವುದು, ಚತುವರ್ಣೀಯರ 
ಹಾಗೂ ಹರಿಜನರ” ಜೀವನಾವರ್ತನ ಹಾಗೂ ವಾರ್ಷಿಕವರ್ತನ 
ಆಚರಣೆಗಳು, ದೈವ ಮೂರ್ತಿಗಳು, ಶಿಲ್ಪಗಳ ವಿವರ, ಪೂಜಾ ಸಂಬಂಧಿ 
ವಸ್ತುಗಳು : ತುಳಸಿ, ದರ್ಬೆ, ಶಂಖ ಮುಂತಾದವುಗಳ ವಿವರ, 
ದೇವಾಲಯಗಳ ಆಡಳಿತ ವ್ಯವಸ್ಥೆ, ದೇವದಾಸಿ ಸಂಪ್ರದಾಯ, ಅವರ 
ದೌರ್ಬಲ್ಯ, ದೇವಾಲಯದ" ವಾದ್ಯ ವಿಶೇಷಗಳು, “ವಾಲಗದವರು, 


೧೬ ಅಬೆ ದುಬೊಅ 


ಪೂಜಾರಿಗಳು, ಮಂತ್ರವಾದಿಗಳು, ಭಕ್ತರನ್ನು, ಮುಗ್ದರನ್ನು ಸುಲಿಯುವ 
ಆಚರಣೆಗಳು, ಸಿಡಿ, ಇಂಡ ಹಾಯುವುದು ಮುಂತಾದ ವಿಚಾರಗಳು 
ಹುಬ್ಬೇರಿಸಿದಂತೆ ಮಾಡುತ್ತವೆ. ಸ್ತೀ ಶಿಕ್ಷಣದ ಕೊರತೆ, ಪುರುಷರ ಅತಿ 
ವ್ಯಭಿಜಾರ ಪ್ರವೃತ್ತಿ, ಹಿಂದೂ ಸೀಹಿರು ೩ ಧರಿಸುವ ಆಭರಣ ವಿಶೇಷಗಳು, 
ಉಡುಗೆಗಳು, ಹೆಣ್ಣಿಗ ಇರುವ ಬಂಧಗಳು, ಹಿಂದೂ ಸಮಾಜದೊಳಗೇ 
ಇರುವ ಜಾತಿ ಜಾತಿಗಳ ಅಂತರಗಳು-ಹೀಗೆ ಹಿಂದೂ ಸಮಾಜದ 
ಸಂಪ್ರದಾಯಗಳನ್ನೂ ಆಚರಣೆಗಳನ್ನೂ ನಂಬಿಕೆಗಳನ್ನೂ ಕುರಿತು ಸಮಗ್ರ 
ದಾಖಲೆಗಳಿವೆ. ದೇಶೀಯ ಜನರ ಬಗೆಗೆ, ಅವರ ಸಂಸ್ಥತಿ ಸಂಪ್ರದಾಯಗಳ 
ಬಗೆಗೆ ದುಬೊಅ ತೋರಿರುವ ಆಸಕ್ತಿ, ಕುತೂಹಲ ಓದುಗರನ್ನು 
ಬೆಬ್ಬೆರಗಾಗಿಸುತ್ತದೆ! 


ಕೃತಿಯನ್ನು ಕುರಿತ ವಿವರಣೆ : ಐದಾರು ಆವೃತ್ತಿಗಳನ್ನು ಕಂಡಿರುವ 
ಅಬೆ ದುಬೊಅ “ಹಿಂದೂ ಮ್ಯಾನರ್‌, ಕಸ್ಟಮ್ಸ್‌ ಅಂಡ್‌ ಸೆರೆಮನಿಸ್‌ 
ಕೃತಿಯಲ್ಲಿ ಮೂರು ಭಾಗಗಳಿವೆ. ಈ ಮೂರೂ ಭಾಗಗಳು ವ ಸು 
ಪೂರಕವಾಗಿವೆ. ಹಾಗಿದ್ದೂ, ಇದರಲ್ಲಿ ಭಾಗ, ವಿಭಾಗ ಮತ್ತು ಉಪ 
ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಜಾತಿ, ಜನಾಂಗ “ಮತ್ತು 
ಧರ್ಮಗಳನ್ನು “ಪ್ರಮುಖವಾಗಿ ಹೇಳುವ ಈ ಮೂರೂ ಭಾಗಗಳಲ್ಲಿ 
ವಿಭಾಗ ಮತ್ತು ಉಪ ವಿಭಾಗಗಳಿದ್ದು, ಇವು ಆಯಾ ವಿಷಯಕ್ಕೆ 
ಸಂಬಂಧಿಸಿದ “ವಿಚಾರಗಳ ವಿಸ್ತರಣೆ,” ವಿವರಣೆ, ವಿಶ್ಲೇಷಣೆಗಳನ್ನು 
ಸವಿಸ್ತಾರವಾಗಿ ತಿಳಿಯಲು ಸಹಾಯಕವಾಗವೆ. 


ಮೊದಲನೆಯ ಭಾಗಿ : ಭಾರತದ ಸಾಮಾಜಿಕ ಸಾಮಾನ್ಯ ದೃಷ್ಟಿ 
ಮತ್ತು ಜಾತಿ ಪದ್ಧತಿ ಕುರಿತ ಸಾಮಾನ್ಯ ಅಭಿಪ್ರಾಯ, ಮೊದಲನೆಯ 
ಭಾಗದಲ್ಲಿದೆ. ಇದರಲ್ಲಿ ಒಟ್ಟು ೧೪ ಅಧ್ಯಾಯಗಳಿವೆ. ಅವುಗಳಲ್ಲಿ ಕ್ರ ಕ್ರಮವಾಗಿ: 
ಜಾತಿ ಪದ್ಧತಿ ಮತ್ತು ಅವುಗಳ ವಿಭಾಗ-ಉಪ ವಿಭಾಗಗಳು; ಜಾತಿ 
ವಿಂಗಡಣೆಗಳ ಉಪ ಪಯುಕ್ತತೆ, ಜಾತಿಯಿಂದ ಹೊರಗೆಹಾಕುವುದು, 
ಪ್ರಾಚೀನತೆ ಮತ್ತು ಜಾತಿಗಳ ಮೂಲ, ಶೂದ್ರರಲ್ಲಿ ತೀರಾ ಕೆಳಗಿನವರು, 
ಹಿ೦ದೂಗಳ ಬಡತನ, ಬ್ರಾಹ್ಮಣರ ಪುರಾಣಗಳ ಮೂಲ, ಬೇರೆಬೇರೆ 


ಅಬೆ ದುಬೊಅ ೧೭ 


ಬ್ರಾಹ್ಮಣರು, ಹಿ೦ದೂ ಧರ್ಮದ ಬೇರೆ ಬೇರೆ ಪಂಥಗಳು, ಹಿಂದೂ 
ಪುರೋಹಿತರು, ವಿವಿಧ ಆಚರಣೆಗಳನ್ನು ನಡೆಸುವ ಗುರುಗಳು, ಮಂತ್ರಗಳು, 
ಬ್ರಾಹ್ಮಣರ ಮತ್ತಿತರ ಜಾತಿಯವರ ಪ್ರಮುಖ ಆಚರಣೆಗಳ ವಿವರಣೆ 
ಮತ್ತು ಹೆಂಗಸರನ್ನು ಶುದ್ಧೀಕರಿಸುವುದು ಸೇರಿವೆ. 


ಮೊದಲನೆಯ ಭಾಗದ ಮೊದಲನೆಯ ಅಧ್ಯಾ ಯದಲ್ಲಿ ದುಬೊಅ 
ಭಾರತದ ಜಾತಿಪದ್ಧತಿಯನ್ನು ಕುರಿತಂತೆ ಪ್ರಸ್ತಾಪ ಮಾಡುತ್ತಾನೆ. ಜಾತಿಯ 
ವಿಭಾಗಕ್ರಮ, ಉಪದಿಭಾಗಗಳು-ಕೆಲವು ಪಾತ ಗಳಲ್ಲಿ ಜಾತಿ ಪದ್ಧತಿಯ 
ವಿಚಿತ್ರ- -ವಿಶೇಷಗಳು, ಕೆಲವು ಜಾತಿಗಳ. ಪದಬಳಕೆ, ಹುಟ್ಟಿನಿಂದ 
ಒದಗಿಬರುವ ಜಾತಿ ನಿರ್ದೇಶನಗಳು, ಕೆಳಜಾತಿಯವರು ಸದಾ “ಕೀಳು 
ಕೆಲಸಗಳನ್ನು ಮಾಡುತ್ತ, ಮೇಲು ವರ್ಗದವರ ಅಡಿಯಾಳುಗಳಾಗಿಯೆ 
ಇರಬೇಕು “ಎಂಬ ನಿಯಮ. ಕೆಲವು ಜಾತಿಗಳು ಹೊರಜಗತ್ತಿಗೆ 
ತೋರ್ಪಡಿಸಿಕೊಳ್ಳಬೇಕಾದ ಬಗ್ಗೆ ಎಡ-ಬಲಗೈ ಗಳೆಂಬ ಬೇಧಗಳು; ಹೀಗೆ 
ಜಾತಿಗೆ ಸಂಬಂಧಿಸಿದ ಬಹಳ ನಿಚಾರಗಳನ್ನು 'ಐತಿಹಾಸಿಕ ಪೌರಾಣಿಕ 
ಹಿನ್ನೆ ಲೆಯೊಂದಿಗೆ ವಿವರಿಸಿದ್ದಾನೆ. 


ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರ ಹುಟ್ಟಿಗೆ. ಸಂಬ೦ಧಿಸಿದ 
ನಂಬಿಕೆಗಳು ಮತ್ತು ಈ ಪ್ರತಿಯೊಂದು: ಜಾತಿಗಳಲ್ಲಿರುವ' ಉಪಜಾತಿಗಳನ್ನು 
ಕುರಿತು ಆಧಾರಪೂರ್ವಕವಾಗಿ ಈ ಭಾಗದಲ್ಲಿ "ರೇಖಕ ಚರ್ಚಿಸಿದ್ದಾನೆ. 
ಈ ನಾಲ್ಕು ಪ್ರಮುಖ ಜಾತಿಗಳಲ್ಲಿ ಶೂದ್ರರು ಅಧಿಕ ಸಂಖ್ಯೆಯಲ್ಲಿದ್ದಾರೆ. 
“ನಾನು ಬದುಕಿದ್ದ ದ್ರಾವಿಡ ಅಥವಾ ತಮಿಳು ನಾಡಿನಲ್ಲಿ ಶೂದ್ರರು 
ಹೆಚ್ಚಾಗಿದ್ದಾರೆ. ಡೆಕ್ಕನ್‌ ಅಥವಾ ಮೈಸೂರು ಪ್ರಾಂತ್ಸ ದಲ್ಲಿ ಶೂದ್ರರು 
ಅಷ್ಟು `ಕವರೊಡೆದಿಲ್ಲ ಎಂಬುದು ನನಗೆ “ಅಧ್ಯಯನದಿಂದ ಸ ೀದುಬಂದಿದೆ” 
ನ ತ್ತಾನೆ. 


ತಮಿಳುನಾಡಿನ ಶೂದ್ರರ ಆಚಾರ ವಿಚಾರಗಳು, ಮದುವೆ, 
ಶವಸಂಸ್ಕಾರ ಪದ್ಧತಿಗಳು, ದೇವರು-ದಿಂಡರು, ನಂಬಿಕೆಗಳು ನ್ಯಾಯ 
ವಿಚಾರಣೆಗಳ ರೀತಿ ರಿವಾಜುಗಳು-ಹೀಗೆ ಬಹಳಷ್ಟು ವಿಚಾರಗಳನ್ನು 


೧೮ ಅಬೆ ದುಬೊಅ 


ಅಂಕಿ ಅಂಶಗಳ ಜೊತೆಗೆ ಪಸ್ತು ಪ್ರಸ್ತುತಪಡಿಸಿರುವ ದುಬೊಅ ಅಂದಿನ ಮೈಸೂರು 
ಪ್ರಾಂತ್ಯದಲ್ಲಿದ್ದ ಜಾತಿಪದ್ಧತಿಯನ್ನೂ ಕೂಡ ವಿಶೇಷ ಅಧ್ಯಯನದ ಸ ತತ 
ದಾಖಲಿಸಿದ್ದಾನೆ. ಉದಾಹರಣೆಗೆ : ಪೂರ್ವ ಮೈಸೂರಿನಲ್ಲಿ ಮೊರಸ 
ವು ಮಕ್ಕಳು ಎ೦ಬ ಒಂದು ಜಾತಿ ಇದೆ. ಅವರಲ್ಲಿ ತಾಯಿಯಾದವಳು 
ತನ್ನ ಚೊಚಲು ಮಗಳನ್ನು ಮದುವೆ ಮಾಡಿಕೊಡುವಾಗ ತನ್ನ ಬಲಗೈ ಯಿನ 
ತೋರ್ಜೆರಳು ಹಾಗೂ ಮಧ್ಯದ ಬೆರಳಿನ ಎರಡು ಗಿಣ್ಣು (ಸಂಧು)ಗಳನ್ನು 
ತುಂಡರಿಸಿ ಕೊಡುವ ಪದ್ದತಿ ಇ ಇದೆ. ಹೆಣ್ಣಿನ ತಾಯಿಯೇನಾದರೂ. 
ತೀರಿಕೊಂಡಿದ್ದರೆ, ಗಂಡಿನ ತಾಯಿ ಅಥವಾ ತಾಯಿಯ ಹತ್ತಿರದ 
ಸಂಬಂಧಿಕರು” ಈ ಕ್ರೂರ ಪದ್ಧತಿಗೆ ಬಲಿಯಾಗಬೇಕು. ಈಗ ಈ ಪದ್ಧತಿ 
ಜಾರಿಯಲ್ಲಿ ಇಲ್ಲವೆಂದು ದುಬೊಅ ಅಡಿಟಿಪ್ಪಣಿಯಲ್ಲಿ ಬರೆಯುತ್ತಾನೆ 
(ಪು. ೧೭ ೧೮). ಮತ್ತೊಂದು ಆಶ್ಚರ್ಯಕರ ಪದ್ಧತಿಯನ್ನು ಲೇಪಿಕ 
ದಾಖಲಿಸುತ್ತಾನೆ. ಒಳ "ಮೈಸೂರು ವಿಭಾಗದಲ್ಲಿ ಮಲಬದ್ಧತೆಗೆ 
ಹೋಗಿಬಂದ ಯಜಮಾನರ ಸಂಡಿಗೆ ಮನೆಯ ಯಜಮಾನಿ ಹೆಂಗಸು 
ನೀರು ಹಾಕುವ ಪದ್ದತಿ ಇದ್ದಿತು ಎಂದು. ಈ ದುಷ್ಟ ಪದ್ದತಿ ದೇಶದ 
ಬೇರೆ ಭಾಗಗಳಲ್ಲಿ ಇಿಲ್ಲವೆಂತಲೂ, ಈ ಪದ್ಧತಿ ಇರುವ ಕಡೆ ಹೀಗೆ 
ಮಾಡುವುದರಿಂದ ಒಳ್ಳೆಯ ವಂಶೋತ್ಪತ್ತಿಯಾಗುತ್ತದೆ ಎಂಬ ನಂಬಿಕೆ 
ಇದೆ ಎಂದೂ ತಿಳಿಸಿದ್ದಾನೆ (ಪು. ೧೯) 


ಪಶ್ಚಿಮ ಮೈಸೂರಿನ ರೈತಾಪಿ ಜನರು, ಕೆ ಕ್ರೈಸ್ತರು ಭಾನುವಾರವನ್ನು 
ಆಚರಿಸಿದಂತೆ, ಸೋಮವಾರವನ್ನು ಆಚರಿಸುತಾರೆ. ಅಂದು ಹೇರು 
ಕಟ್ಟುವದಿಲ್ಲ, ಹೊಲ ಉಳುವುದಿಲ್ಲ. ವಿಶೇಷವಾಗಿ ಅಂದು ಎತ್ತುಗಳಿಗೆ 
ವಿಶ್ರಾಂತಿಯ ದಿನ. ಇಲ್ಲಿನ ಲಿಂಗಾಯುತರು ಬಸವನನ್ನು ಈಶ್ವರನ 
ಪ್ರತಿರೂಪವೆಂದು ನಂಬಿದ್ದಾರೆ. ಉಳಿದ ಎಲ್ಲಾ ಹಂದೂಗಳಿಗಿಂತ ಹೆಚ್ಚಾಗಿ 
ಇವರು ಬಸವನನ್ನು ಆರಾಧಿಸುತ್ತಾರೆ. 


ಶೂದರಲ್ಲಿ ಪಂಚಮರಿದ್ದಾರೆ. ಅವರಲ್ಲಿ ಎಡಗೈ -ಬಲಗೈ ಎಂಬ 
ಬೇಧವಿದೆ. ಬಲೆ ೈನವರು ಇತರ ಜಾತಿಯವರ ಬೀದಿಗಳಲ್ಲಿ ವೆ 
ಮೆರವಣೆಗೆ ಹೋಗುವಂತಿಲ್ಲ ಮತ್ತು ಕುದುರೆಯ ಮೇಲೆ ಸವಾರಿ 


ಅಬೆ ದುಬೊಅ ೧೯ 


ಮಾಡುವಂತಿಲ್ಲ, ಎಂಥ ಅವರಾನವೀಯ ಪದ್ಧತಿ ಎಂದು 
ನಿಟ್ಟುಸಿರುಬಿಟ್ಟಿದ್ದಾನೆ. 


ಬಂದಾಗ ಸ ಸಮ ಬಗ್ಗೆ ಬರೆಯುತ್ತ, ei 
ಸೇರಿಸಿಕೊಳ್ಳುವ pe ಬಗ್ಗೆ ಬರೆಯುತ್ತ. ಜ್ಯೂ 
ಜನಾಂಗದವರ ಆಚರಣೆಗಳ ಬಗ್ಗೆಯೂ ಹೀಗೆ ಬರೆಯುತ್ತಾನೆ : ಶಂದೂ 
ಶುಚಿತ್ವ ಕಲ್ಪನೆ ಹೆಚ್ಚು ಕಡಿಮೆ ಪುರಾತನ ಹೀಬ್ರು ಶುಚಿತ್ವ ಕಲ್ಪನೆಯನ್ನೇ 
ಹೋಲುತ್ತದೆ. ಒಂದೇ ಜಾತಿಯವರೊಳಗೆ, ಒಂದೇ ಕುಡುಂಬದೊಳಗೆ 
ವಿವಾಹ ಮಾಡುವ ವಿಚಾರದಲ್ಲಿ ಜ್ಯೂ ಜನರಲ್ಲಿ ಚಾಲ್ತಿ ಇರುವ ಪದ್ದತಿಯೇ 
ಹಿಂದೂಗಳಲ್ಲಿಯೂ ಇದೆ. ದೇವರು ಮೋಸೆಸ್‌ ಗೆ ಕೊಟ್ಟ ಕಟ್ಟ ಗಳಲ್ಲಿ 
ಇದು ಅಡಕವಾಗಿದೆ. ಬೈಬಲ್ಲಿನ ಸಂಖ್ಯಾಕಾಂಡದಲ್ಲಿ ಹೀಗೆ “ಹೇಳಿದೆ. 
ಆಗ ಮೋಶೆ ಸರ್ವೇಶ್ವರನೆಂದ' ಅಪ ಣೆಯನ್ನು ಹೊಂದಿ ಇಸ್ರಯೇಲರಿಗೆ, 
“ಜೋಸೆಫನ ಕುಲದವರು ಹೇಳುವ ಮಾತು ನ್ಯಾಯವಾದುದು. ಆದಕಾರಣ 
ಚಲ್ಪಹಾದನ ಹೆಣ್ಣು ಮಕ್ಕಳು ತಮ್ಮ ಕುಲದ ಕುಟುಂಬಗಳಲ್ಲಿ ಮಾತ್ರವೇ 
ತಮೆಗೆ ಇಷ್ಟಬಂದದರನ್ನು ಮದುವೆ ಮಾಡಿಕೊಳ್ಳಬೇಕೆಂದು. ಸರ್ವೇಶ್ವರ 
ಅಪ್ಪಣೆ ಮಾಡಿದ್ದಾರೆ. ಇಸ್ರಯೇಲರ ಯಾವ ಸೊತ್ತೂ ಒಂದು ಕುಲದಿಲದ 
ಬೇರೊಂದು ಕುಲಕ್ಕೆ ಹೋಗಬಾರದು. ಇಸ್ರಯೇಲರೆಲ್ಲರು ತಮ್ಮ ತಮ್ಮ 
ಕುಲಗಳ ಸೊತ್ತನ್ನು ಇವೇ ಹೊಂದಿರಬೇಕು. ಇದಕ್ಕಾಗಿ ಇಸ್ತಯೇಲರಲ್ಲಿ 
ಸೂತ್ತನ್ನು ಹೊಂದಿದ ಹೆಣ್ಣುಮಕ್ಕಳು ಸ್ವಕುಲದಲ್ಲಿ. ಮದುವೆ 
ಮಾಡಿಕೊಳ್ಳಬೇಕು. ಹೀಗೆ ಯಾವ ಸೊತ್ತು" ಒಂದು `ದ ಬೇರೊಂದು 
ಕುಲಕ್ಕೆ ಹೋಗದೆ ಇಸ್ರಯೇಲರ ಪ್ರತಿಯೊಂದು ಕುಲವೂ ತನ್ನ ಸೊತ್ತು 
ಹೊಂದಿರುತ್ತದೆ ಎಂದು ಆಜ್ಞಾಪಿಸಿದನು- -(ಸಂಖ್ಯಾಕಾಂಡ ೩೬ : ೫೨ 
೯)” ಹೀಗೆ" ಅಕ್ಕ ತಂಗಿಯರ" ಮಕ್ಕಳನ್ನು ಅಣ್ಣತಮ್ಮಂದಿರ ಮಕ್ಕಳು 
ಮದುವೆಯಾಗುವ ಹಿಂದೂ ಪದ್ಧತಿಯನ್ನು ಪುರಸ ರಿಸುತ್ತಾನೆ. 


ಜಾತಿ ಪದ್ಧತಿಯ ವಿಚಾರದಲ್ಲೂ ಹೀಬ್ರುಗಳಲ್ಲಿ ಚಾಲ್ತಿ ಇರುವ 
ಪದ್ಧತಿ ಬಗ್ಗೆ ಪ್ರಸ್ಕಾಪಿ ಸುತ್ತ, ಮೋಸೆಸ್‌ನ ' ಕಟ್ಟೆಗಳಲ್ಲಿ ಅದು ಅಡಕವಾಗಿದೆ 


೨೦ ಅಬೆ ದುಬೊಅ 


ಎಂಡು ಪ್ರತಿಪಾದಿಸಿದ್ದಾನೆ. ಭಾರತೀಯ ಜಾತಿಪದ್ದತಿ ಬಹಳ 
ಪುರಾತನವಾದುದು, ಮೋಸೆಗೂ ಮೊದಲೇ ಇದ್ದದ್ದು ಎಂದು ತಿಳಿಸಿ 
ಅದರ ಹುಟ್ಟು ಮತ್ತು ಬೆಳವಣಿಗೆಯ ಬಗ್ಗೆ ಸವಿಸ್ತಾರವಾಗಿ "ದಾಖಲಿಸಿದ್ದಾನೆ. 
ತಮಿಳು ನಾಡಿನ ಬಹಳಷು ು ಉದಾಹರಣೆಗಳನ್ನು ಹೇಳಿದ್ದಾನೆ. ಹೊಲೆ- 
ಮಾದಿಗರು, ಮೋಚಿಗಳು ಮತ್ತು ಅವರ ಸ್ಥಿತಿಗತಿಗಳನ್ನು ತುಂಬಾ ಆಳವಾಗಿ 
ಅಧ್ಯಯನ ಮಾಡಿ ದಾಖಲಿಸದ್ದಾನೆ. ಹೊಲೆಯ ಸ ಪಾಯಿಗಳ ಬಗ್ಗೆ 
ಬರೆಯುತ್ತ ಸಪರ ಎಂಬವನ ದರಿಡಿನಲ್ಲಿರುವ ಮದ್ರಾಸಿನ ಹೊಲೆಯ 
ಸಿಪಾಯಿಗಳು ಬಹಳ ಶಿಸ್ತಿನವರೆಂದು ಹೆಮ್ಮೆಯಿಂದ ಹೇಳುತ್ತಾನೆ. ಹೀಗೆ 
ದಲಿತ ಜನಾಂಗದ ಸಾಮಾಜಿಕ, ಧಾರ್ಮಿಕ, ಅರ್ಥಿಕ ಹಾಗೂ ಔದ್ಯೋಗಿಕ 
ವಿಚಾರಗಳನ್ನು ದಾಖಲೆ ಸಹಿತ ನಿರೂಪಿಸಿದ್ದಾನೆ. 


ಮೆ ಸೂರಿನಲ್ಲಿ ಕಳ್ಳಬಂಟರ ರೆಜಿಮೆ೦ಟ್‌ ಇದ್ದುದಾಗಿಯೂ ಅವರನ್ನು 
ಮೈಸೂರರಸರು ಸೇರವಾಗಿ ಯುದ್ಧಮಾಡಲು ನೇಮಿಸಿಕೊಳ್ಳದೆ, ರಾತ್ರಿ 
ಹೊತ್ತು ಶತ್ರುಗಳ ಪಾಳಯದಿಂದ ಅವರ ಒಡವೆ ವಸ್ತುಗಳು, ಕುದುರೆಗಳನ್ನು 
ಶಸಾಸಗಳನು ್ನ ಕದಿಯುವುದಕ್ಕೆಂದೇ ಈ ಸೈನ್ಯವಿತ್ತಂತೆ. ಇವರನ್ನು ಸಣ್ಣಪುಟ್ಟ 
ಪಾಸ್ಗೆಗಾರರು ನಿಯಂತ್ರಿಸುತ್ತಿದ್ದರಂತೆ. (ಪು. ೬೮). 


ಹಿಂದುಗಳ ಬಡತನದ ಬಗ್ಗೆಯೂ ಬರೆದಿದ್ದಾನೆ. “ಭಾರತ ಅತ್ಯಂತ 
ಶ್ರೀಮಂತರಾಷ್ಟವಾಗಿದ್ದರೂ ಹಿಂದುಗಳು ಬಡವರಾಗಿಯೇ ಇದ್ದಾರೆ” 
ಎನು ತ್ತಾನೆ. ಅದಕ್ಕೆ ಕಾರಣಗಳನ್ನು ಉದಾಹರಣೆಯೊಂದಿಗೆ ನೀಡುತ್ತಾನೆ. 


ಬ್ರಾಹ್ಮಣರ ಹುಟ್ಟು ಬೆಳವಣಿಗೆ, ಮಡಿ ಮೈಲಿಗೆಗಳ ಬಗ್ಗೆಯೂ 
ಅನೇಕ ಪುರಾವೆಗಳ ಜೊತೆಗೆ ದಾಖಲಿಸಿದ್ದಾನೆ. ಅವರಲ್ಲಿದ್ದ ಕಟ್ಟುನಿಟ್ಟಾದ 
ಜಾತಿಪದ್ಧತಿಯ ಬಗ್ಗೆಯೂ ಬರೆಯುತ್ತಾನೆ. 


ಇಲ್ಲಿನ ಪ್ರತಿಯೊಂದು ವಿಚಾರವನ್ನೂ ಆಧಾರ ಸಹಿತವಾಗಿ 
ವಿವರಿಸಿದೆ. ಕಂಡು ಕೇಳಿದ್ದನ್ನೆಲ್ಲಾ ಒಬ್ಬ ಪ್ರಜ್ಞಾವಂತ, ಕ್ಷೇತ್ರ ಕಾರ್ಯಜ್ಞನಂತೆ 
ದಾಖಲಿಸಿದೆ. ಅನೇಕ “ಪ್ರಸಂಗಗಳನ್ನು “ಯಥಾವತ್ತಾಗಿ ಬರೆದಿದೆ. 
ಉದಾಹರಣೆಗೆ : ಒಮ್ಮೆ ದುಬೊಳ ಪ್ರಯಾಣದ ವೇಳೆಯಲ್ಲಿ ಒಂದು 


ಅಬೆ ದುಬೊಅ ೨೧ 


ಗ್ರಾಮಕ್ಕೆ ಬ೦ದಾಗ ಕತ್ತಲಾಗುತ್ತದೆ. ಅಲ್ಲಿ ತಂಗಲು ಇಂದಿನಂತೆ ವಸತಿ 
ನಿಲಯಗಳಿರಲಿಲ್ಲ. ಗ್ರಾಮದ ಮುಖ್ಯಸ್ಥನನ್ನು ಕಾಣುತ್ತಾನೆ. ಆತ ಬ್ರಾಹ್ಮಣ. 
ಬೇರೆ ದಾರಿಗಾಣದೆ `ಏದೇಶಿ ಗುರು ಎಂಬ ಕಾರಣಕ್ಕೆ ತನ್ನ ಮನೆಯ 
ವಠಾರವನ್ನು ಬಿಟ್ಟುಕೊಡುತ್ತಾನೆ. ಅದಕ್ಕೆ ಮುನ್ನ ಗುರುವಿನ ಜೊತೆ 
ಯಾರಾದರು ಹೊಲೆಯ ಅಥವಾ ನಾಯಿ ಇದೆಯೇ ಎಂದು ವಿಚಾರಿಸಿ 
ಖಚಿತಪ ಪಡಿಸಿಕೊಳ್ಳುತ್ತಾನೆ. ಮೇಲು ಜಾತಿಯ ಒಬ್ಬಸೆ €ವಕನನ್ನು ಉಳಿದು 
ಬೇರೆ ಯಾರೂ ಇಲ್ಲವೆಂದು ತಿಳಿದು, ಕೆಲವು ಷರತ್ತುಗಳೊಂದಿಗೆ ತಂಗಲು 
ಅವಕಾಶ ಮಾಡಿಕೊಟ್ಟಿರುತ್ತಾನೆ. ಕತ್ತಲೆಯಲ್ಲಿ ಸೇವಕ ಮೂತ್ರ ವಿಸರ್ಜನೆಗೆ 
ಹೋಗಿ ಬರುವುದು. ಕಂಡು, ಆತ ಮಲವಿಸರ್ಜನೆ ಮಾಡಿ ಶುಚಿಯಾಗದೆ 
ಬಂದಿದ್ದಾನೆಂದು ರಂಪಮಾಡಿ ಗುರುವನ್ನು ಹೊರಹಾಕುತ್ತಾನೆ. ದುಬೊಅ 
ಮಧ್ಯರಾತ್ರಿಯಲ್ಲಿ ತಿಳಿಯದಂತೆ ತಪ್ಪಿಸಿಕೊಂಡು ಹೊಗುತ್ತಾನೆ. ಈ 
ಸ್ವಾರಸ್ಯಕರ ಘಟನೆಯನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದೆ (ಪು. “೦೧- 
೨೫೩) 


ಎರಡನೆಯ ಭಾಗ : ಎರಡನೆಯ ಭಾಗದಲ್ಲಿ ಒಟ್ಟು ೩೬ 
ಅಧ್ಯಾಯಗಳಿವೆ. ಅವು ಕ್ರಮವಾಗಿ : ಬ್ರಹ್ಮಚಾರಿ, ಬ್ರಹ್ಮಚಾರಿಯ ನಡತೆ, 
ಹೊರ ಮೈಲಿಗೆ, ಒಳ ಮೈಲಿಗೆ, ಆತ್ಮದ ಅಪವಿತ್ರತೆ, ಬ್ರಾಹ್ಮಣರ ಮತ್ತು 
ಬೇರೆ ಬದುಗಳ ನಡುವೆ ನಡೆವ ವಿವಾಹ. ಗೃಹಸ್ಥ. ಬ್ರಾಹ್ಮಣರ 
ಉಪವಾಸಗಳು, ಊಟದ ಬಗೆಗಳು, ಬ್ರಾಹ್ಮಣರ ಬೇರೆ ಬೇರೆ ಕೆಲಸಗಳು, 
ಬ್ರಾಹ್ಮಣರಲ್ಲಿ ಧಾರ್ಮಿಕ ಸಹನೆ, ಬ್ರಾಹ್ಮಣರ ನೀತಿ ನಿಯಮಗಳು, 
ಬ್ರಾಹ್ಮಣರ ಮತ್ತು ಇತರ ಹಿಂದೂಗಳ ಹೊರನೋಟ, ವೃತ್ತಿ ಮರ್ಯಾದೆ, 
ನಡವಳಿಕೆಗಳು, ಹಿಂದೂಗಳು ತೊಡುವ ಆಭರಣಗಳು, ಬ್ರಾಹ್ಮಣರ 
ಪತ್ನಿಯರು, ಮದುವೆಯಾದ ಮಹಿಳೆಯರಿಗೆ ನಿಯಮಗಳು, 
ಶೋಕಾಚರಣೆಗಳು, ವಿಧವೆಯರ ಸಂಪ್ರದಾಯ, ದತ್ತು ಸ್ವೀಕಾರ, ಬ್ರಾಹ್ಮಣರ 
ವಿದ್ಯಾಭ್ಯಾಸ ಕ್ರಮ, ಹಿಂದೂಗಳ ಕಾವ್ಯಗಳು, ಬ್ರಾಹ್ಮಣರ ತತ ತ್ರ ಶಾಸ್ತ್ರ 
ಬ್ರಾಹ್ಮಣರ ವಂಶವ್ಯಕ್ಷ, ಬ್ರಾಹ್ಮಣರ "ಅಧ್ಯಯನ "ಕಮ, ಹಿಂದೊ 
ಕಲ್ಪನಾಕಥೆಗಳು, ಓಂರೂ ಕಥೆಗಳು, ನೀತಿ” ಶ್ಲೋಕಗಳು, ಬ್ರಾಹ್ಮಣರ 


೨೨ ಅಬೆ ದುಬೊಅ 


ಶವಸಂಸ್ಕಾರ ಆಚರಣೆಗಳು, ಶವಸಂಸ್ಕಾರದ ಅನಂತರದ ವಿವಿಧ 
ಆಚರಣೆಗಳು, ವಾನಪ್ರಸ್ಲ, ವಾನಪ್ರಸ್ನ ಬ್ರಾಹ್ಮಣರ ತ್ಕಾಗಗಳು, ತಪಸ್ಸು, 
ಸನ್ಯಾಸ, ಸನ್ಯಾಸಿಯ ಆದ್ಯ ಕರ್ತವ್ಯಗಳು ಮತ್ತು ಬ್ರಾಹ್ಮಣ ಸನ್ಯಾಸಿಗಳ 

ಶವಸಂಸ್ಕಾರ ಆಚರಣೆಗಳು. 


ಈ ಭಾಗದಲ್ಲಿ ಬ್ರಾಹ್ಮಣರ ನಾಲ್ಕು ಆಶ್ರಮಗಳಾದ ಬ್ರಹ್ಮಚರ್ಯ, 
ಗೃಹಸ್ಥ, ವಾನಪ್ರಸ್ಥ ಮತು. ಸನ್ಯಾಸಗಳನ್ನು ಕುರಿತು ಸುದೀರ್ಥವಾಗಿ 
ಆಟ ಚರ್ಚಿಸಿದ್ದಾನೆ. "ಉಪನಯನ ಪೌರೋಹಿತ್ಯ, ನಿತ್ಯಕಾರ್ಯ, 
ಪೂಜಾ, ಚೌಲ, ದರ್ಜೆ, ಹೋಮ ಇವುಗಳ ಬಗ್ಗೆ 'ಬೇರೆ "ಗ್ರಂಥಗಳ 
ಆಧಾರದಿಂದ ದಾಖಲಿಸಿದ್ದಾನೆ ದುಬೊಅ. ಆತನ ಕಾಲದಲ್ಲಿ ಅಲಭ್ಯವಿದ್ದ 
ಅನೇಕ ಶಾಸ್ತ ಗ್ರಂಥಗಳನ್ನು ಹೇಗೋ ದೊರಕಿಸಿಕೊ೦ಡು 
ದಾಖಲಿಸಿರುವುಡು ಆತನ ಕೃತಿನಿಷ್ಠೆ ಕಾರ್ಯತತ್ಪರತೆಯನ್ನು ತೋರಿಸುತ್ತದೆ. 


ಬ್ರಾಹ್ಮಣರ ಶವಸಂಸ್ಕಾರ ಪದ್ಧತಿಯ ಬಗ್ಗೆ ಬರೆಯುತ್ತ ದುಬೊಅ, 
ಹೆಣವನ್ನು ನೋಡುವುದೆಂದರೆ ಅವರಿಗೆ ಭಯ. 'ಹೆಣವನು ಮುಟ್ಟುವುದಕ್ಕೆ 
ಹೆದರುತ್ತಾರೆ. ಹೆಣವನ್ನು ಸುಡುವಲ್ಲಿಗೆ ಹೆಂಗಸರು ಹೋಗುವುದಿಲ್ಲ. 
ಕೆಲವೇ ಮಂದಿ ಗಂಡಸರು ಹೋಗುತ್ತಾರೆ. ಅವರು ಹೆಣ ಸುಟ್ಟ ತಕ್ಷಣ 
ನೀರಿಗೆ ಮುಳುಗಿ ಶುದ್ಧರಾಗಿ ಮನೆಗೆ ಬಂದು, ಮನೆಯಲ್ಲಿ 
ಶುಚಿಮಾಡಿಕೊಳ್ಳುವರು. ಸಾವಿನ ಮೈಲಿಗೆ ಸಾವಿರ ಮೈಲಿ ದೂರದಲ್ಲಿರುವ 
ಹತ್ತಿರದ ಸಂಬಂಧಿಗೂ ತಟ್ಟುತ್ತದೆ. ವಿಷಯ ತಿಳಿಯುತ್ತಿದ್ದಂತೆ ಅವರು 
ಶುಚಿಮಾಡಿಕೊಳ್ಳಲೇಬೇಕು. “ನಾನು ಸಾವಿನ ಸಂದರ್ಭಗಳನ್ನು 
ನೋಡಿದ್ದೇನೆ. ಹೆಣವನ್ನು ಸುಟ್ಟಮೇಲೆ, ಮೈಲಿಗೆ ಕಳೆದುಕೊಳ್ಳುವ 
ಪ್ರಸಂಗಗಳನ್ನು ಹತ್ತಿರದಿಂದ ಕಂಡಿದ್ದೇನೆ. ಪುರೋಹಿತರು ಬಂದು 
ಮಂತ್ರಗಳನ್ನು ಹೇಳಿ, ದಾನಧರ್ಮಗಳನ್ನು ಮಾಡಿಸಿ, ಪವಿತ್ರ 
ಗಂಗಾಜಲವನ್ನು ಮನೆಗೆ ಪ್ರೋಕ್ಷಿಸಿ ಶುದ್ಧೀಕರಿಸುವ ಕ್ರಿಯೆ 
ಸುದೀರ್ಫವಾದದ್ದು” (ಪು. ೧೮೦) ಎಂದು ವಿವರಿಸಿ, ಅಡಿ ಇಪ್ಪಣಿಯಲ್ಲಿ 
ಇಸ್ರಯೇಲರು ಶವಸ ೦ಸ್ಕಾರ ಮಾಡುವ ಪದ್ಧತಿ ಹಾಗೂ ಏಳುದಿನಗಳ 
ನಂತರ ಶುದ್ಧೀಕರಣಮಾಡುವ ಆಚರಣೆಗಳ ಬಗ್ಗೆ ಹೇಳಿದ್ದಾನೆ. ಅವರೂ 


ಅಬೆ ದುಬೊಅ ೨೩ 


ಸಹ ಹೆಚ್ಚು ಕಡಿಮೆ ಭಾರತೀಯ ಬ್ರಾಹ್ಮಣರ ಶ್ರಾದ್ದದ೦ತೆ ಮಾಡುತ್ತಾರೆ 
(ಸಂಖ್ಯಾಕಾಂಡ ೧೯; ೧೪-೧೫; ೩೨೮). ಲಿಂಗಾಯತರ ಶವಸಂಸ್ಕಾರ 
ಪದ್ದತಿ, ಭಸ್ಮ ಸ್ನಾನದ ಪ್ರಾಮುಖ್ಯತೆ ಶೂದ್ರಾದಿ ಜನಾಂಗಗಳ ಶವಸಂಸ್ಕಾರ 
ಪ ೈತಿಗಳನ್ನೂ ರವಾಗಿ ಕಂಡು ದಾಖಲಿಸಿರುವುದು ವಿಶೇಷ 


ಹಿ೦ದೂ ತತ್ತ್ವದ ಪ್ರಕಾರ ಐದು ಮಹಾಪಾಪಗಳಿವೆ ಅವು : 


ಬ್ರಹ್ಮಹತ್ಯ-ಬ್ರಾಹ್ಮಣರನ್ನು ಕೊಲ್ಲುವುದು. 

ಶಿಶುಹತ್ವ “ಮಕ್ಕಳನ್ನು ಕೊಲ್ಲುವುದು. 

ಸುರಾಪಾನ-ಹೆಂಡ “ರಾಯಿ ಪಾನಮಾಡುವುದು. 
ಸ್ಪರ್ಣಸ್ನೇಹ- -ಚಿನ್ನವನ್ನು ಕದಿಯುವುದು ಮತ್ತು 
ಸುರುತಲ್ಪಗಮನ-ಇಆಧ್ಯಾತ್ಮಿಕ ಗುರುವಿನ ಹೆಂಡತಿಯ ಜೊತೆ 
ಸಂಭೋಗ ಮಾಡುವುದು. 


ಈ ಪಂಚಪಾತಕಗಳನ್ನು ಎಸಗಿದವರೊಂದಿಗೆ ಸಂಪರ್ಕ 
ಇರಿಸಿಕೊ೦ಡವನೂ ಪಾಪಿ ಎಂದು ಆರನೇ ಪಾಪವನ್ನು ಹೇಳುವವರೂ 
ಇದ್ದಾರೆ ಎನ್ನುತ್ತಾನೆ (೧೯೭-೮). ಪಂಚಪಾತಕಗಳ 
ಪರಿಹಾರೋಪಾಯಗಳ ಬಗ್ಗೆಯೂ ಸುದೀರ್ಪವಾಗಿ ದುಬೊಅ 
ಚರ್ಚಿಸಿದ್ದಾನೆ. ಮುದುವೆಂತು ವಿಚಾರದಲ್ಲಿಯೂ ಅನೇಕ 
ಸಂಪ್ರದಾಯಗಳನ್ನು ದಾಖಲಿಸಿದ್ದಾನೆ. ಮಲವಿಸರ್ಜನೆಯ ವಿಚಾರದಲ್ಲಿ 
ಬರೆಯುತ್ತ ೨೩ ಅಂಶಗಳನ್ನು ತಿಳಿಸುತ್ತಾನೆ. ಬ್ರಾಹ್ಮಣ ಮಲವಿಸರ್ಜನೆ 
ಮಾಡಬೇಕಾದರೆ: 

೧. ಕಂಚಿನ ಚಂಬಿನಲ್ಲಿ ನೀರು ತೆಗೆದುಕೊಂಡು, ಬಿಲ್ಲಿನಿಂದ ಬಾಣ 
ಹೊಡೆದ ದೂರದಷ್ಟು ಹೋಗಬೇಕು. 


೨. ಆತ ಮಲವಿಸರ್ಜನೆಯ ಸ್ಥಳವನ್ನು ಗುರುತಿಸಿಕೊಂಡು ಕಾಲಿನ 
ನ ಬಿಚ್ಚಬೇಕು. ಅಲ್ಲಿಂದ ಮುಂದಕ್ಕೆ ಹೋಗಿ ಶುಚಿಯಾದ 
ಟ್ರಸ ಪ್ರದೇಶವನ್ನು ಆಯ್ಕೆಮಾಡಿಕೊಳ್ಳಬೇಕು. 


೩. ಆಯ್ಕೆ ತ ಸ ಸ್ಥಳ ಸಹಗ 


೨೪ 


೧೦. 


೧೧. ಎ 
(9 


೧೩ 


ಅಬೆ ದುಬೊಅ 


ಹೊಳೆ ಅಥವಾ ಕೆರೆ ಧಂಢಂಬಾಗಿರೆಬಾರದ್ಲು ಸಾರ್ವಜನಿಕರು 
. ಸ್ಥಳವಾಗಿರಬಾರದು, ಕಪು ಮಣ್ಣಾಗಿರಬಾರದು, 
ಇಲವಾಗಿಯೂ ಇರಬಾರದು, ಅಲದೆ ಪವಿತ್ರ ಹ 
ಮ ಮುಂತಾದ ಮರಗಳ ತಾಣವಾಗಿರಬಾರದು 
ಮಲವಿಸರ್ಜನೆಯ ಸಂದರ್ಭದಲ್ಲಿ ಹೊಸ ಬಟ್ಟೆಗಳಾಗಲಿ, ಮಡಿ 
ಬಟ್ಟೆಗಳನ್ನಾ ಗಲಿ ಧರಿಸಿರಬಾರದು. 
ಬ್ರಾಹ್ಮಣ ತನ್ನ ಜನಿವಾರವನ್ನು ಎಡಗಿವಿಗೆ ಸಿಕ್ಕಿಸಿಕೊ೦ಡು ಉಟ್ಟ 
ಪಂಚೆಯನ್ನು ತಲೆಯ ಮೇಲಕ್ಕೆ ಎಳೆದುಕೊಳ್ಳಬೇಕು. 
ಎಷ್ಟು ಸಾಧ್ಯವೊ ಅಷ್ಟು ಕೆಳಕ್ಕೆ ರಃ ಬೂ 
ಬಗ್ಗಿಕೊಂಡಾಗಲಿ ಮಲವಿಸರ್ಜನೆ ಮಾಡಬಾರದು. ಮರದ ಮತ್ತು 
ಗೋಡೆಯ ಮೇಲೆ ಕುಳಿತು ವಿಸರ್ಜಿಸುವುದು ಮಹಾಪರಾಧ. 
ಸೂರ್ಯನಿಗೆ ಎದುರಾಗಿಯಾಗಲಿ ಅಥವಾ ಚಂದ್ರ ನಕ್ಷತ್ರಗಳು, 
ಅಗ್ನಿ, ಬ್ರಾಹ್ಮಣ, ದೇವಸ್ಥಾನ, ಪ್ರತಿಮೆ ಅಥವಾ ಪವಿತ್ರ ಮರಕ್ಕೆ 
ಎದುರಾಗಿ ಕುಳಿತುಕೊಳ್ಳಬಾರದು. 
ಸಂಪೂರ್ಣವಾಗಿ ಮೌನದಿಂದಿರಬೇಕು. 


ಏನನ್ನೂ ಜಗಿಯಬಾರದು, ಬಾಯಿಯಲ್ಲಿ ಏನೂ ಇರಬಾರದು. 
ತಲೆಯ ಮೇಲೆಯೂ ಏನೂ ಇರಬಾರದು. 


ತಾನು ಮಾಡಲೇಬೇಕಾದ ಕಾರ್ಯವನ್ನು ಆದಷ್ಟು ಬೇಗನೆ ಮುಗಿಸಿ, 
ತಕ್ಷಣ ಎದ್ದು ಬರಬೇಕು. 

ಸ! ಯಾವುದೇ ಕಾರಣಕ್ಕೂ ಹಿ೦ದಿರುಗಿ ನೋಡಬಾರದು. 
ಹ ಜಾಗೃತೆಯಿಂದ ನಿರ್ವಹಿಸಬೇಕು. ಬೇಜವಾಬ್ದಾರಿಯಿಂದ 
ವರ್ತಿಸಿದರೆ ನರಕ ಪ್ರಾಪ್ತವಾಗುತ್ತದೆ. 

ಆ ಸ್ಥಳದಲ್ಲೆ ಆತ ತನ್ನ ಕೈಕಾಲುಗಳನ್ನು ಚ೦ಬಿನ ನೀರಿನಿಂದ 
ತೊಳೆಯಬೇಕು. ಆನಂತರ ಬಲಗೈಲಿ ಚ೦ಬನ್ನೂ ಎಡಗೈ ಲಿ ತನ್ನ 
ಗುಪ್ತ ಸ್ಥಳವನ್ನೂ ಹಿಡಿದುಕೊಂಡು ಹಳ್ಳಕ್ಕೆ ಬರಜೀಕು. 


9, ಟ್‌ | ವಿ4 © (ಐಲ ನ «4 B 13 p< 2 a Ty ಸೆ 12 
ಬ ಟ0ಟಗ್ರ ಗ. ಚ್ಚ ಭಚಗಳ್ಳಿ |. ಈ ಕೈ ಸ ಟಟ 
A «J | Pa 4, ) #. Pr 5 ಚ ( ಸ ke] ಸ್ತ ಈ 
GSH BUG IGE sR BO BG 
NER AES ಜಾಗೆ DD [3 ಬ ಭು C5 13 Ie Ne 
ತ Ie: ¥4 ಲ" 4 TEM (ಕ್ರಿ ಸ 4 72 ®t ೧ ಬಟ 
23727 > 3 ೯) 8: (2 13 ಸ್ರ ಲ ೨1 (2 ದ 120 ©, ಓ 2 > | G6 
ಟಿ ಜನಿ I {3 13 ಗಿ 2 (0. 102 ಛ್‌ ಸ (ನ (2 v- “> 7 
13 A; 3 4352 3 ೨ | ( 1d 1 (ಛಿ (ೆ ದಾ A ಗ 15 ನ್‌ H ಸ ps 
2 13 a (3 ps ಗ 1 ಸ WP " | [Fo HD Ye 
ಜಾ ಡ|() ೬ಬ ಸಿವಿ 3 90 ೦ « 3 KE > ಊ (8 ಖೆ ಗ್ರ 2 ಕೆ ತಿ 
PU APS ಬಸ್‌ ಬಚ್ಚ DS BEB sn 5 Td 
(೧ ಪಿ Ay Cy (© 0 ಜ್‌ 3 5) DAE TU KE ¥ 
Ps PD 13 7 4 7 ( ಶೆ ಜ್‌ 1 “ತಿ 1 ಸಾ (= ಚ ಗ 5) 
k > “> uy 3೨ 1) 3 Ye (2 ೪ 3B ie: 4 (3 ನ ಬಿ ೮ ಔಟ) 6 
| ಚ ಸ Na 1 (` 1) © ಕೆ | (8 | ೦೫ ಸ g ಟಿ p ಎ1 3 ps 
ಜಗ್ಗ ಗ ಟರ ಗ್ಗ ದ Hac4 ಬ ಪಜ HEU BROKE 
ಇಗ ಆ ಗೃಳ್ಚ ಗ ಟ್ರಳಭಚ ಯ ಈ ಶಿ 04 ke ಚ 1 [ ಬ ಟ್ರ ಇಟ್ರೆ 
ಬು pk A C 3 © ಚೆ 4 6) 1) ೧೮ ಹೆ le) ದ 4 ವು ೪. k a 
Je 1H ಡಿ ಟಿಗೆ he ಚ KY ಡಾ wp ಅದು ತೆ I NS) ಭ್ರ 
೧ ಭ್ರ ಟಟ ಇಂ ಐ ಸಕ್ಕ ಭಾ Hs # ೨ 1 (2 ಫಲ 
3H ND GRAD AT AS EE 3a by) 
© 0 1% ಜೃ ಡರ ಚ ಇಓ OP © ಚ್‌ ಖಿ ಗ 8: ಟೆ WB ಹ A (2 
wh ಗಟ್ಸ್‌ ಬ್ಬ ಡೆಂಬ ಭಜ ಭಜ ಇ ಸ್ರ ಬರಿತ ಭಜ ಉಚ್ಚ ಟೆ 0 SSB 
B 0 3 SETA ns 1) ಡಿ BIB ¥ HBL ಸ ಇ ಇಚೆ ಉ ಬ 0 po 
3 © ನ ಜಂ D on ೨4 3 4d 1 pe ಎ 3 ps 2) ರೆ 1 ke) ಲ Ye ಗ್ರೆ ಇ) ಗ್ರ 3 
ಬ pps ಗ್ರ ಇಟ್ಟಿ ಉಟ ಟೆ ನ ಭಾಸ SSS SSE 
ಜಗು ಚತ CLR BESS RRR: 
H ೨1೫ ಟಗ ಗ 01 ಜ ೮ರ ಟಿ05 ೧11 ವಿ 011 DSS DER 
ಕ ಸದ ಜು 3] J 9) ಕ OC 6) 


ಬಾ ಬಟ ಗ © ಹ ೮೦ ಬಿವಿ 2 


೨೬ ಅಬೆ ದುಬೊಅ 


೨೩. ಕೊನೆಯಲ್ಲಿ ಆತ ವಿಷ್ಣು ನಾಮವನ್ನು ಮೂರು ಸಾರಿ ಸ್ಮರಿಸಬೇ ಕು, 
ಹೀಗೆ ಮಾಡುವಾಗ ಮೂರುಸಾರಿಯೂ ಸ್ವಲ್ಪ “ನೀರನ್ನು 
ಕುಡಿಯಬೇಕು. - 

ಇಂತಹ ವಿಚಿತ್ರ ಆಚರಣೆಯನ್ನು (ಪು. ೨೩೯-೪೦) ದಾಖಲಿಸುತ್ತ. 

ಹಲ್ಲು ಹುಜ್ಜುವ ಆಚರಣೆ ಬಗ್ಗೆಯೂ ತಿಳಿಸಿದ್ದಾನೆ. 

ಈ ವಿಭಾಗ ಸ ಸುದೀರ್ಥವಾಗಿದ್ದು ಶಾಸ ಸ್ತ ವಿಚಾರಗಳನ್ನು ತಿಳಿಸುತ್ತದೆ. 
ಪ್ರತಿಯೊಂದು ವಿಚಾರವನ್ನೂ ನಿಖರ” ಆಧ್‌ರಿಗಳ ಜೊತೆ ಹೇಳಿರುವುದು 
ಈ ಭಾಗದ ವಿಶೇಷ. ಮಾಂತ್ರಿಕ ಶಕ್ತಿಯ ವಿಚಾರವಾಗಿ ಹೇಳುವಾಗ, 
ಮಂತ್ರವಿದ್ಯದ ಬಗ್ಗೆ ಹೇಳಿ, "ಶಕ್ತಿಯ ಕ್ರೋಢೀಕರಣದಿಂದ ಏನೆಲ್ಲಾ 
ಕೆಡಕುಮಾಡಬಹುದೆಂದು ಹೇಳದೆ. ಉದಾಹರಣೆಗೆ : ವೈರಿಯನ್ನು 
ಕೊಲ್ಲಬೇಕೆಂದರೆ, ೬೪ ಬೇರೆ ಬೇರೆ ಪ್ರಾಣಿಗಳ ಮೂಳೆಗಳನ್ನು 
ಸಂಗ್ರಹಿಸಬೇಕು; ಹೆಚ್ಚು ಇರಬಾರದು, ಕಡಿಮೆಯೂ ಇರಬಾರದು. 
ಅವುಗಳಲ್ಲಿ ಪೂರ್ಣಮಿಯ ದಿನ ಭಾನುವಾರವಾಗಿದ್ದು ಆ ದಿನ ಹುಟ್ಟಿದ 
ಗ೦ಡಸಿನ ಮೂಳೆ, ಶುಕ್ರವಾರ ಹುಟ್ಟಿದ ಹೆಂಗಸಿನ ಮೂಳೆ, ಹೊಲೆಯ 
ಮಾದಿಗ, ಮುಸ್ಲಿಂ ಮತ್ತು ಯೂರೋಪಿನ ಜನರ ಮೂಳೆಗಳು ಇವನ್ನೆಲ್ಲಾ 
ಒಟ್ಟಾಗಿ ಸೇರಿಸಿ ಬಲಿಕೊಟ್ಟು, ಮಂತಿಸಿ, ವೈರಿಯ ಮನೆಯೊಳಗೆ ಅಥವಾ 
ಹೊಸಿಲ ಮೇಲೆ ಅಮಾವಾಸೆ ಸಯ ದಿನ ಹೂತಿಟ್ಟರೆ ವೈರಿ ಸಾಯುತ್ತಾನೆ 
(ಪುಟ ೩೮೯). ಹೀಗೆ ಈ ವಿಚಾರಕ್ಕೆ ಸ€ಬಂದಿಸಿದಂತೆ ಕೇಳಿ 
ತಿಳಿದುಕೊಂಡ ವಿಚಾರಗಳನ್ನು ದುಬೊಅ ದಾಖಲಿಸುತ್ತಾನೆ. ಈ ಬಗೆಯ 
ಬದ್ಧತೆ ಅವನ ಕೃತಿಯನ್ನು ಇಂದಿಗೂ ಅಧ್ಯಯನ ಯೋಗ್ಯವನ್ನಾ ಗಿಸಿದೆ. 

ಇ ಮೂರನೆಯ ಚಾ ಮೂರನೆಯ "ಭಾಗದಲ್ಲಿ ಒಟ್ಟು ಒಂಬತ್ತು 
ಅಧ್ಯಾಯಗಳಿವೆ. ಅವು ಪ್ರಮುಖವಾಗಿ ಧರ್ಮಕ್ಕೆ" ಸಂಬಂಧಿಸಿದವು. 
ಅವು ಕ್ರಮವಾಗಿ : ತ್ರಿಮೂರ್ತಿಯ ಮೂಲ, ದೇಹಾಂತರ ಪ್ರವೇಶ, 
ಹಿಂದೂ ಹಬ್ಬ ಹರಿದಿನಗಳು, ಹಿಂದೂ ದೇವಾಲಯಗಳು, ಹಿಂದೂಗಳ 
ಪ್ರಮುಖ ದೇವರು, ಪ್ರಾಣಿಗಳ ಆರಾಧನೆ, ಅಜೀವ ವಸ್ತುಗಳ ಆರಾಧನೆ, 
ಸಿವಿಲ್‌ ಮತ್ತು ಕ್ರಿ ಕ್ರಿಮಿನಲ್‌ ನ್ಯಾಯಾಡಳಿತಗಳು ಮತ್ತು ಹಿರಿದೂ ಮಿಲಿಟರಿ 
ಪದ್ಧತಿ. 


ಅಬೆ ದುಬೊಅ ೨೭ 


ಹಿಂದೂ ಶಾಸಗಂಥಗಳು, ಪುರಾಣಗಳು, ಸಾಹಿತ್ಯ ಕೃತಿಗಳು, 
ರಂಜನೀಯ ಕತೆಗಳೆ ಮತ್ತು ಜನಪದ ಕತೆಗಳ ಬಗ್ಗೆ ಸವಿಸ್ತಾರವಾಗಿ 
ವಿವರಿಸಿದ್ದಾನೆ. ಅಲ್ಲದೆ ಭಾರತೀಯ ಭಾಷೆಗಳ ಹುಟ್ಟು ಬೆಳವಣಿಗೆ, 
ವಿಶೇಷವಾಗಿ ಕನ್ನ ಡದ ಸ್ವರ ಮತ್ತು ವ್ಯಂಜನ ಅಕ್ಷರ ಬಗ್ಗೆ” ಪ್ರಸಾಪವಿದೆ. 
ಬ (2) ಬೆ (be) ಬಿ (bi) ದ (tha) ದೆ (hey) ದ (hee) ದೊ 
(670) ಧು (6೧ಟ)ಗಳು ಹೀಗೆ ಉಪಯೋಗಿಸಲ್ಪಡುತ್ತದೆ ಎಂದು 
ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾನೆ (ಪು. ೪೨೮). 

ಪಂಚತಂತ್ರದ ಕತೆಗಳನ್ನು ಸಹ ದಾಖಲಿಸಿದ್ದಾನೆ. ಸ್ವಾರಸ್ಕಪೂರ್ಣ 
ಜನಪದ ಕತೆಗಳನ್ನೂ ದಾಖಲಿಸಿದ್ದಾನೆ. ಉದಾಹರಣೆಗೆ “ನಾಲ್ಕು ಜನ 
ಕಿವುಡರ ಕತೆ'ಯನ್ನು ನೋಡಬಹುದು : 


ನಕಾರ ಕಾಲದಲ್ಲಿ ಒಂದೂರಿನಲ್ಲಿ ಒಬ್ಬ ಕಿವುಡ 
ಕುರುಬನಿದ್ದನು. ಆತ ಪ್ರತಿನಿತ್ಯ ಕುರಿಗಳನ್ನು ಮೇಯಿಸಲು “ಿಳಿಗ್ಗೇನೆ 
ಹತ್ತಿರದ ಕಾಡಿಗೆ ಹೋಗುತ್ತಿದ್ದನು. ಹೊತ್ತು ನೆತ್ತಿಗೇರುವ ಹೊತ್ತಿಗೆ ಹೆಂಚತಿ 
ಊಟ ತೆಗೆದುಕೊಂಡು ಏಂದು ಆತನಿಗೆ ನೀಡುತ್ತಿದ್ದಳು. ಒಂದು ದಿನ 
ಆಕೆ ಇಳಿಹೊತ್ತಾಗುತ್ತ ಬಂದರೂ . ಊಟವನ್ನು 'ತಂದುಕೊಡಲಿಲ್ಲ. 
ಹಸಿವನ್ನು ತಾಳಲಾರದೆ ಕುರುಬ ತಾನೇ ಮನೆಗೆ ಹೋಗಿ ಊಟ 
ಮಾಡಿಕೊಂಡು ಬರಲು ನಿರ್ಧರಿಸಿದ. ಆದರೆ ಕುರಿಗಳನ್ನು ಹಾಗೇ 
ಬಿಟ್ಟು ಹೋಗುವಂತಿಲ್ಲ. ಅದಕ್ಕಾಗಿ ಏನು ಮಾಡುವುದೆಂದು 
ಯೋಚಿಸುತ್ತಿರಲು, ಅಲ್ಲೇ ಹತ್ತಿರದಲ್ಲಿ ಊರಿನ ತಳವಾರ ಹಸುಗಳಿಗೆ 
ಹುಲ್ಲು ಕೊಯ್ಯುತ್ತಿದ್ದುದನ್ನು ಗಮನಿಸಿದ. ಆತನೂ ಹುಟ್ಟು ಕಿವುಡ. 
ಕುರುಬ ಆತನ ಗಿ ಎಂಕ ತಾನು ಮನೆಗೆ ಹೋಗಿ ಊಟ 
ಮಾಡಿಕೊಂಡು ಬರುವ ಹೊತಿಗೆ, ಸ್ವಲ್ಪ ಕುರಿಗಳ ಕಡೆಗೆ ಕಣ್ಣಿರಲಿ 
ಎಂದು ವಿನಂತಿಸಿದನು. ತಾನು "ಊಟ ” ಮಾಡಿಕೊಂಡು ಬಂದಮೇಲೆ 
ಆತನಿಗೆ ಉಡುಗೊರೆಯನ್ನು ಕೊಡುವುದಾಗಿ ತಿಳಿಸಿದ. 


ತಳವಾರನಿಗೆ ಕುರುಬ ಹೇಳಿದ ಮಾತಿನ ತಲೆಬುಡ ಅರ್ಥವಾಲಿಲ್ಲ.' 
ಆತ ಕೋಪದಿಂದ “ನಿನಗೆ ನನ್ನ ಈ ಹುಲ್ಲಿನ ಮೇಲೆ ಯಾವ 


೨೮ ಅಬೆ ದುಬೋೊಅ 


ಅಧಿಕಾರವಿದೆ? ನಾನು ಕಷ ಪಟ್ಟುಕೊಯ್ದು ಸ೦ಗ್ರಹಿಸಿದ್ದೇ ನೆ, ನನ್ನ 
ದನಕರುಗಳು ಉಪವಾಸ ಸಾಯಬೇಕಿ? ಹೋಗು ನಿನ್ನ ಕೆಲಸ ನೋಡು 
ನನ್ನ; ಪ್ಲಕ್ಕೆ ನನ್ನನ್ನು ಬಿಟ್ಟುಬಿಡು!” ಎಂದನು. ಆತ ಕೈ ಸನ್ನೆ ಮಾಡಿ ಹೋಗು 
ಎಂದುದನ್ನು ಸೌಂಡು. ನುರುಬ ಆತನು ಒಪ್ಪಿದ್ದಾನೆರದು. ಭ್ರಮಿಸಿ, ಊರಿನ 
ಕಡೆಗೆ ಹೋಗಿ ಹೆಂಡತಿಗೆ ಬೈದು ಅಡಿಗೆ ಮನೆಗೆ ಹೋದರೆ, ಏನನ್ನೂ 
ಮಾಡಿರಲಿಲ್ಲ. ಪಾಪ! ಆತನ ಹೆಂಡತಿ ಹಸಿ ಹುರುಳಿಕಾಳು ತಿಂದು 
ಹೊಟ್ಟೆ ನೋವಿನಿಂದ ನರಳುತ್ತಿದ್ದಳು. ಆ ವಿಚಾರವನ್ನು ತಿಳಿದು, ತಾನೇ 
ಅಡಿಗೆ ಮಾಡಿ, ಹೆಂಡತಿಗೂ ಬಡಿಸಿ, ತಾನೂ ಊಟಮಾಡಿಕೊಂಡು, 
ಕುರಿಗಳ ಹತ್ತಿರಕ್ಕೆ ಬರುವುದು ತುಂಬಾ ತಡವಾಯಿತು. 


ಮನೆಯಿಂದ ಬಂದು ಕುರಿಗಳನ್ನು ಎಣಿಸಿ ನೋಡಿದನು. ಒಂದೇ 
ಒಂದು ಕುರಿಯೂ ತಪ್ಪಿಸಿಕೊಂಡಿರಲಿಲ್ಲ. ಅದನ್ನು ಕಂಡು ತಳವಾರನಿಗೆ 
ಕೃತಜ್ಞತೆ ಹೇಳುತ್ತ, ತಾನು ಪ್ರಕಟಿಸಿದಂತೆ, ತಳವಾರನಿಗೆ ಉಡುಗೊರೆ 
ಕೊಡಲು ಒಂದು ಕುಂಟು ಕುರಿಯನ್ನು ಹೊತ್ತಕೊಂಡು ಬಂದು, 
ತೆಗೆದುಕೊಳ್ಳುವಂತೆ ಪ್ರಾರ್ಥಿಸಿದನು. ಕಿವುಡ ಶಿಳವಾರ” ಕು೦ಟು ಕುರಿಯನ್ನು 
ಕಂಡು, ತಾನು ಕುರಿಯ ಕಾಲನ್ನು ಮುರಿದಿಲ್ಲ ಎಂದು ಗಳಪತೊಡಗಿದನು- 
“ನಾನು ಈ ಜಾಗ ಬಿಟ್ಟು ಕದಲಿಲ್ಲ. ನಿನ್ನ ಕುರಿಯ ಕಾಲನ್ನು ನಾನು 
ಮುರಿಯಲಿಲ್ಲ” ಎಂದು ಅ೦ಗಲಾಚಿದನು. ಕಿವುಡ ಕುರುಬ “ಹೌದು, 
ನೀನು ನನ್ನ ಕುರಿಗಳನ್ನು ಚೆನ್ನಾಗಿ ನೋಡಿಕೊಂಡಿದ್ದೀಯೆ. ಈ ಕೊಬ್ಬಿದ 
ಕುರಿಯನ್ನು ಉಡುಗೊರೆಯಾಗಿ ತೆಗೆದುಕೊ” ಎಂದನು. 


ತ ನಿನಗೆ ಆಗಾಲೇ ಹೇಳಲಿಲ್ಲವೆ? ನಿನ್ನ ಕುರಿಗಳ ಹತ್ತಿರಕ್ಕೇ 
ನಾನು ಹೋಗಲಿಲ್ಲ. ನನ್ನ ತಾಯಿಯಾಣೆಗೂ ಇದು ಸತ್ಯ' ಎಂದು 
ಪ್ರಮಾಣ ಮಾಡಿದನು ತಳವಾರ. 

ಒಬ್ಬರಿಗೊಬ್ಬರು ಮಾತಿಗೆ ಮಾತು ಬೆಳೆಸಿ ಕೈಕೈ ಮಿಲಾಯಿಸುವ 
ಹಂತಕ್ಕೆ ಬಂದರು. ಅಷ್ಟರಲ್ಲಿ ಮತ್ತೊಬ್ಬ ಕಿವುಡ ಕುದುರೆಯ ಮೇಲೆ 
ಅಲ್ಲಿಗೆ “ಬಂದನು. ಅವನನ್ನು ಕಂಡು. ಕುರುಬ ಕುದುರೆಯ ಲಗಾಮು 
ಹಿಡಿದು ನಿಲ್ಲಿಸಿ, ಆತನಿಗೆ ತಮ್ಮ ಜಗಳದ ವಿಚಾರವನ್ನು ತಿಳಸಿದನು. 


ಅಬೆ ದುಬೋಅ ೨೯ 


ಅಷ್ಟರಲ್ಲಿ ತಳವಾರನೂ ತಾನು ಕುರಿಯ ಕಾಲು ಮುರಿದಿಲ್ಲವೆಂದು 
ಗೋಳಾಡಿದನು. ಕುದುರೆ ಸವಾರನಿಗೂ ಅವರ ಯಾವ ಮಾತುಗಳೂ 
ಕೇಳಿಸಲಿಲ್ಲ. ಆತ ಹೆದರಿ, “ಹೌದು ನಿಜ ಹೇಳುತ್ತೇನೆ, ಈ ಕುದುರೆ 
ನನ್ನದಲ್ಲ. ಇದು ರಸ್ತೆ ಬದಿಯಲ್ಲಿ ಮೇಯುತ್ತಿತ್ತು; ನನಗೂ ತುರ್ತಾಗಿ 
ಹೋಗಬೇಕಿತ್ತು ಇದನ್ನು ಹಿಡಿದು ಇದರ ಮೇಲೆ ಕುಳಿತುಕೊಂಡು 
ಬಂದಿದ್ದೇನೆ. ಇದು ನಿನಗೆ ಸೇರಿದ್ದೇ ಆದರೆ ಇದನ್ನು ತೆಗೆದುಕೊಂಡು 
ನನ್ನನ್ನು ಬಿಟ್ಟುಬಿಡು” ಎಂದು ಅಂಗಲಾಚಿದನು. ಆದರೆ ತಳವಾರ 
ಕುದುರೆ ಸವಾರ ತನ್ನ ಪರವಾಗಿ ನ್ಯಾಯ ಹೇಳಿಲ್ಲವೆಂದು ಆತನನ್ನು 
ಹಳಿಯುತ್ತ ಶಪಸ ಸತ್ತ. ಇರಲು, ಇತ್ತ” ಒಬ್ಬ ಮುದಿ ಬ್ರಾಹ್ಮಣ ಅಲ್ಲಿಗೆ 
ಬಂದನು. ಆತನೂ “ಹುಟ್ಟು ಕಿವುಡ. ಆತನೆನ್ನು ಕಂಡು ಆ "ಮೂವರು 
ತಮಗೆ ಈತ ನ್ಯಾಯ ದೊರಕಿಸಿಕೊಡಬಹುದೆಂದು, ತಡೆದು ತಮ್ಮ 
ತಮ್ಮ ದೂರುಗಳನ್ನು ಆತನಿಗೆ ಒಪ್ಪಿಸಿದರು. ಮೂವರೂ ಏಕ ಕಾಲದಲ್ಲಿ 
ಬಡಬಿಡಿಸುತ್ತಿದ್ದರು.. 

ಕಿವುಡ ಬ್ರಾಹ್ಮಣ, “ಹೌದು, ಹೌದು, ನನಗೆ ತಿಳಿಯುತ್ತದೆ. ನನ್ನ 
ಹೆಂಡತಿ ನಾನು ಮನೆಬಿಟ್ಟು ಹೋಗುವುದನ್ನು ತಡೆಯಲು ನಿಮ್ಮ 
ಮೂವರನ್ನೂ ಕಳುಹಿಸಿದ್ದಾಳ ಎಂದು ನನಗೆ ಚೆನ್ನಾಗಿ ಗೊತ್ತು. ನಾನು 
ಮನೆಗೆ ಮತ್ತೆ ಬರಬಾರದೆಂದು ನಿರ್ಧರಿಸಿದ್ದೇನೆ, ನಿಮ್ಮ ಪ್ರಯತ್ನ 
ಫಲಿಸುವುದಿಲ್ಲ. ನನ್ನ ಹೆಂಡತಿ ಏನು ಅಂತ ನಿಮಗೆ ತಿಳಿದಿದೆಯೇ? 
ಆಕೆ ನಿಜವಾಗಿಯೂ ಗಯ್ಯಾಳಿ! ಅಂತಹ ನೀಚಿಯ ಜೊತೆ ನಾನು 
ಇನ್ನು ಖಂಡಿತ ಬಾಳುವುದಿಲ್ಲ. ನನ್ನ ಹಣೆಬರಹ, ಹೀಗಾಯ್ತು, ಆದ್ದರಿಂದ 
ನಾನಿನ್ನು ಕಾಶಿಗೆ ಯಾತ್ರೆ "ಹೋಗುತ್ತೇನೆ. ಅಲ್ಲಿ ನನ್ನ ಪಾಪಗಳನ್ನು 
ತೊಳೆದುಕೊಳ್ಳುತ್ತೇನೆ. ಮುಂದೆ ನಾನು ಪೆರದೇಶದಲ್ಲಿ ಬಿಕ್ಷೆಜೇಡಿ ಜೀವಿಸಲು 
ನಿರ್ಧರಿಸಿದ್ದೆ: ಅಫ್‌ ಎಂದನು. 


ಹರ ಸವಾರ ಏನನ್ನೂ ಹೇಳದೆ, ಕುದುರೆ ಇವರಲ್ಲಿ 
ಒಬ್ಬರದಾಗಿರಬೇಕು. ಇನ್ನು ಗೊತ್ತಾದರೆ ತನಗೆ ಉಳಿಗಾಲವಿಲ್ಲವೆಂದು 
ಕಾಲಿಗೆ ಬುದ್ಧಿ ಹೇಳಿದನು. 


೩೦ ಅಬೆ ದುಬೊಅ 


ಹೀಗೆ ಅ ನಾಲ್ಕೂ ಜನ ಕಿವುಡರು ಬಾಯಿಗೆ ಬಂದಂತೆ 
ಬೈದಾಡಿಕೊ೦ಡು ಆಕಾಶ ನೆಲವನ್ನು ಒಂದುಮಾಡಿ ಕಿರುಚಾಡುತ್ತಿದ್ದಂತೆ, 
ಕುರುಬ ತನ್ನ ಕುರಿಗಳ ನೆನಪಾಗಿ. ತಾನು ಬೆಳಿಗ್ಗೆ ಸರ್ಪವೊಂದನ್ನು 
ಕಂಡದ್ದರ ಪ್ರಶಿಫಲವೆಂದುಕೊಂಡು ಕುರಿಗಳಿದ್ದಲ್ಲಿಗೆ ಹೋದನು. 

ತಳವಾರ ತನ್ನ ಹುಲ್ಲಿನ ಕಂತೆಯ ಮುಂದೆ ಮೇಯುತ್ತ ನಿಂತಿದ್ದ 
ಕುಂಟುಕುರಿಯನ್ನು ಹೆಗಲಿಗೆ ಹಾಕಿಕೊಂಡು, ಕುರುಬನಿಗೆ ತಕ್ಕ ಪಾಠ 
ಕಲಿಸುತ್ತೇನೆ ಎಂದು ಮನೆಗೆ ಹೋದನು. 


ಮುದುಕ ಬ್ರಾಹ್ಮಣ ಮುಂದಿನ ಊರಿನ ಛತ್ರಕ್ಕೆ ಬ೦ದು ತಂಗಿದನು. 
ರಾತ್ರಿ ಅಲ್ಲಿಯೇ ಮಲಗಿದ್ದು, ಬೆಳಿಗ್ಗೆ ಏಳುವ ಹೊತ್ತಿಗೆ, ಅವನ ಊರಿನ 
ಕೆಲವು ಬ್ರಾಹ್ಮಣ ಮುಖಂಡರು ಬಂದು ಆತನಿಗೆ ಬುದ್ಧಿ ಹೇಳಿ, ಆತನನ್ನು 
ಮನೆಗೆ ಕರೆದುಕೊಂಡು ಹೋದರು (ಪು. ೪೫೧-೫೯ ). 

ಇಂತಹ ಅನೇಕ ಕತೆಗಳನ್ನು ಅಬೆ ದುಬೊಅ ತನ್ನ ಕೃತಿಯಲ್ಲಿ 
ದಾಖಲಿಸಿದ್ದಾನೆ. 

ಭಾರತೀಯ-ಅದರಲ್ಲೂ-ದಕ್ಷಿಣ ಭಾರತದ ಜಾನಪದ ಅಧ್ಯಯನದ 
ಆದ್ಯ ಪ್ರಮಾಣಭೂತ ಗಂಥವೆನಿಸಿಕೊಂಡ, “ಹಿಂದೂ ಮ್ಯಾನರ್ಸ್‌ ಕಸ್ಟಮ್ಸ್‌ 
ಅಂಡ್‌ ಸೆರೆಮೊನಿಸ್‌” ಕೃತಿಯ ಇಂಗ್ಲಿಷ್‌ ಅನುವಾದಕ ಹೆನ್ರಿ ಕೆ. ಬ್ಯೂ 
ಶಾಂಪ್‌. ಈ ಕೃತಿಯ ಮೂರನೆಯ ಆವೃತ್ತಿಗೆ ಎಫ್‌. ಮ್ಯಾಕ್ಸ್‌ ಮುಲ್ಲರ್‌, 
ಮುನ್ನುಡಿ ಬರೆಯುತ್ತಾ; “..... ತಾನು ಕಂಡು ಕೇಳಿ ಅನುಭವಿಸಿದ 
ವಿಚಾರಗಳನ್ನು ಯಾವುದೇ ಪೂರ್ವಭಾವಿ ಮೌಢ್ಯವಿರದೆ, ಏಕಾಂಗಿಯಾಗಿ 
ಸಾಧಿತವಾಗಿರುವ ಈ ಕೃತಿ ಸದಾ ಅಧ್ಯಯನ ಹಾಗೂ ಉಲ್ಲೇಖಗಳಿಗೆ 
ನಿರಾಯಾಸವಾಗಿ ಒದಗಿಬರುತ್ತದೆ” ಎಂದು ಮುಕ್ತಕಂಠದಿಂದ 
ಹೊಗಳಿದ್ದಾನೆ. 


ಕೃತಿಯನ್ನು ಕುರಿತ ಅಭಿಪ್ರಾಯಗಳು : ರಾಯಲ್‌ ಹಿಸ್ಟಾರಿಕಲ್‌ 
ಸೊಸೈಟಿಯ ಅಧ್ಯಕ್ಷರೂ ಮುಂಬೈನ ಮರಾಠಿ ಬ್ರಾಹ್ಮಣ ನಾಯೆಕರೂ 
ಆಗಿದ್ದ ಮಾನ್ಯ ನ್ಯಾಯವಾದಿ ರಾನತೆಯವರು “ಹಿಂದೂ ಸೋಷಿಯಲ್‌ 
ಕಾನ್ಫರನ್ಸ್‌”ನ್ನು ಕುರಿತು ಮಾತನಾಡುವಾಗ, ಅಬೆ ದುಬೊಳ ಅವರ 


ಅಬೆ ದುಬೊಅ ೩೧ 


ಕೃತಿಯನ್ನು ಉಲ್ಲೇಖಿಸುತ್ತ: “ಭಾರತದಲ್ಲಿ ಮಾತ್ರವಲ್ಲ, ಸಂಯುಕ್ತ 
ಸಂಸ್ಥಾನದಲ್ಲಿ ಮತ್ತು ವಸಾಹತುಗಳು ಹಾಗೂ. ಯೂರೋಪಿನ ಅನೇಕ 
ರಾಷ್ಟ್ರಗಳು, 'ಅಲ್ಲದೆ "ಅಮೆರಿಕಾದ ಸಂಯುಕ್ತ ರಾಷ್ಟ್ರಗಳಲ್ಲಿ ಈ ಕೃತಿಯ 
ಬಗ್ಗೆ" ಪುನರ್‌ "ವಿಮರ್ಶೆಗಳು ನಡೆದಿವೆ. ಗಮನೇಯ ಅಧ್ಯ ಯನದ 
ಮೂಲಕ ಅಮೂಲ್ಯ ಸಾಕ್ಷ್ಯಗಳನ್ನು ಅವು ಒದಗಿಸಿವೆ.” ಎಂದಿದ್ದಾರೆ. 
ಅದೇ ಸಂದರ್ಭದಲ್ಲಿ ಭಾರತದ ಗವರ್ನರ್‌ ಜನರಲ್‌ ಹಾಗೂ 
ವೈಸ್‌ರಾಯ್‌ ಆಗಿದ್ದ ಲಾರ್ಡ್‌ ಕರ್ಜನ್‌ ಕೂಡ ಅಬೆ ದುಬೊಅ ಕೃತಿಯನ್ನು 
ಕುರಿತು ಸ್ತುತ್ಕಾರ್ಹ ಮಾತುಗಳನ್ನಾಡಿದ್ದಾರೆ. 

ಭಾರತೀಯ 'ಮರ್ಶಕರೂ ಕೂಡ ಈ ಕೃತಿ ಕುರಿತು ತುಂಬಾ 
ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. "ದ ಹಿಂದು' ಪತ್ರಿಕೆ ದೊಡ್ಡ 
ವಿಮರ್ಶೆಯನ್ನು ಪ್ರಕಟಸಿದೆ. “.....ಹೆನ್ರಿ ಕೆ. ಬ್ಯೂ ಶಾಂಪ್‌ ಹೇಳಿರುವಂತೆ, 
ಅನೇಕ ರೀತಿಯ ವಿಷಯಗಳನ್ನೊಳಗೊಂಡ ಈ ಕೃತಿಯನ್ನು ಒಂದೆ 
ಓದಿನಲ್ಲಿ ಅರ್ಥಮಾಡಿಕೊಳ್ಳಲಾಗುವುದಿಲ್ಲ. ಅತಿಶಯವಾದ ಕುತೂಹಲಕಾರಿ 
ವಿಷಯ ವಿಶೇಷತೆಗಳಿಂದ ಕೂಡಿದ ಇದು ಎಂದೆಂದಿಗೂ ಉಪಯುಕ್ತ 
ಕೃತಿ. ಸಾಮಾನ್ಯ ವ್ಯಕ್ತಿಗಳ ದೃಷ್ಟಿಯಿಂದ ತೀರ ನಿಕೃಷ್ಟವೆನಿಸಿದ ಮತೀಯ 
ಆಚರಣೆಗಳು ಇ ಲಕ್ಷ ಪಡೆದುಕೊಂಡಿವೆ ಕ 

“A classicle ೫00 on India, fresh, vivid, humor- 
ous, sometimes partially, but in many respects until this 
very day an excellent introduction in Indian thought and 
behaviour!” ಎ೦ದು ಸಿಲ್ವಿಯಾ ಮುರ್‌ ಉದ್ದಾರ ತೆಗೆದಿದ್ದಾರೆ. 


ಅಬೆ ದುಬೊಅನ ಈ ಕೃತಿ ರಚನೆಗೆ, ಕೊಯುರ್ಲೋಕ್ಸ್‌ 
(Coeurdoux) ಎ೦ಬ ಮಾಜಿ ಜೆಸ್ವಿಟ್‌(೧೬೯ ೧-೧೭೭೯) ನ ಹಸ್ತಪ್ರತಿ 
ನೆರವಾಗಿದೆ ಎಂಬ ಅಭಿಪ್ರಾಯವಿದೆ. ಭಾರತೀಯ ಪದ್ಧತಿ ಹಾಗೂ 
ಆಚರಣೆಗಳ ಬಗ್ಗೆ ತುಂಬಾ ತಿಳಿದುಕೊಂಡಿದ್ದ ಈ ಜೆಸ್ಟಿಟ್‌ ತುಂಬಾ 
ಕುಶಾಗ್ರಮತಿ. ತನ್ನ ಜೀವನ ಪರಿಯಂತ ವಿದೇಶಿ ವಾತಾವರಣವನ್ನು 
ವಿನೂತನವಾಗಿ ಗಮನಿಸಿದ ಈ ವ್ಯಕ್ತಿಯ ಹಸ್ತಪ್ರತಿಯನ್ನು 


೩೨ ಅಬೆ ದುಬೊಅ 


ಮಾದರಿಯಾಗಿರಿಸಿಕೊಂಡು ದುಬೊಅ ತನ್ನ ಸಾಮಾಜಿಕ ಹಾಗೂ 
ಜನಾಂಗೀಯ ಗಮನೀಯ ಅಭಿಪ್ರಾಯಗಳನ್ನು ಸೇರಿಸಿದನೆಂದು ಸಿಲ್ವಿಯಾ 
ಮುರ್ಸ್‌ (Sylvia Murrs) ತನ್ನ “Analysis of Manuscripts” ನಲ್ಲಿ 
ತಿಳಿಸಿದ್ದಾನೆ. ಈತ Abbe hada ghost writer ಎಂದು ಹೇಳಿರುವನು. 


ಒಟ್ಟಿನಲ್ಲಿ ಅಬೆ ದುಬೊಅ ಒಂದು ಉತ್ತಮವಾದ “ಮಾನವಶಾಸ್ತ' 
ಕೃತಿಯನ್ನು ನಮಗೆ ಕೊಟ್ಟಿದ್ದಾನೆ. As to the intrinsic value of thie 
Abbes A there i is no hesitation in saying that it is as 
valuable today as ever it was, ever more valuable in some 
respects....as it was in the midst of the people themselves 
in an unique charecter. 

ಗೇಟ್‌ ಬ್ರಿಟನ್‌ ಮತ್ತು ಪ್ಯಾರಿಸ್‌ ರಾಯಲ್‌ ಸೊಸೈಟಿ ಹಾಗೂ 
ಮದ್ರಾಸಿನ ಲಿಟಿರರಿ ಸೊಸೈಟಿಯ ಸದಸ್ಯನಾಗಿದ್ದ ಅಬೆ ದುಬೊಅ ಅನೇಕ 
ಲೇಖನಗಳನ್ನು ಬರೆದು ಅಂದಿನ ಪ್ರಸಿದ್ಧ ನಿಯತಕಾಲಿಕೆಗಳಲ್ಲಿ 
ಪ್ರಕಟಿಸಿರುವನು. “ಇಂಪೀರಿಯಲ್‌ ಗೆಜೆಟಿಯರ್‌ ಆಫ್‌ ಇಂಡಿಯಾ'ದ 
ಸಂಪುಟಗಳಲ್ಲಿಯೂ ಭಾರತೀಯ ಸಂಸ್ಥ ತಿಯನ್ನು ಕುರಿತು ಉಪಯುಕ್ತ 
ಲೇಖನಗಳನ್ನು ಪ್ರಕಟಿಸಿ, ಭಾರತೀಯರ ಕೃತಜ್ಞತೆ ಪಾತ್ರನಾಗಿರುವುದು 
ಗಮನಾರ್ಹವಾಗಿದೆ. 


ಅಬೆ ದುಖೊ ಅ 


ಅಬೆ ಜೀನ್‌ ಅಂತೋಣ್‌ ದುಬೊಅ ಪ್ರಾನ್ಸ್‌ನಿಂದ ಭಾರತಕ್ಕೆ ಬಂದು, ಪಾಂಡಿಚೇರಿ, 
ಮದರಾಸ್‌ ಪ್ರಾಂತಗಳಲ್ಲಿ ಕ್ರಿಶ್ಚಿಯನ್‌ ಮಿಷನ್‌ ಸೇವಾಕಾರ್ಯ ಮಾಡಿ, ಶ್ರಿರಂಗಪಟ್ಟಣಕ್ಕೆ 
ಬಂದು ನೆಲೆಸಿದನು. ಕ್ರೈಸ್ತರ ಮರುಮತಾಂತರ, ಹಿಂದೂಗಳ ಮತಾಂತರದ ಜೊತೆಗೆ, 
ಸ್ಥಳೀಯ ಜನಾಂಗೀಯ ಅಧ್ಯಯನಕ್ಕೆ ತೊಡಗಿದನು. ಅದರ ಫಲವಾಗಿ ಹಿಂದೂ 
ಮ್ಯಾನರ್ಸ್‌ ಕಸ್ಟಮ್ಸ್‌ ಅಂಡ್‌ ಸೆರೆಮನೀಸ್‌ ಬೃಹತ್‌ ಗಂಥ ರೂಪುಗೊಂಡಿದೆ. ಇದು ನಮ್ಮ 
ಸಾಂಸ್ಕೃತಿಕ ಅಧ್ಯಯನಕ್ಕೆ ಕೊಟ್ಟಿರುವ ದೊಡ್ಡ ಕೊಡುಗೆ. ನಾವು ಮಾಡಬೇಕಾದ 
ಕ್ಷೇತ್ರಕಾರ್ಯವನ್ನು ವಿದೇಶಿಯ ಮಹನೀಯ ಮಾಡಿ ಉಪಕಾರ ಮಾಡಿದ್ದಾನೆ. 
ಲೋಪದೋಷಗಳೇನೆ ಇರಲಿ ಹಿಂದೂ ಸಂಪ್ರದಾಯ, ಆಚರಣೆಗಳನ್ನು ಅಧ್ಯಯನ 
ಮಾಡಬಯಸುವವರು ಈ ಗ್ರಂಥವನ್ನು ನಿರ್ಲಕ್ಷಿಸಿ ಮುಂದುವರಿಯಲು ಸಾಧ್ಯವಿಲ್ಲ. ಈ 
ದೈತ್ಯಲೇಖಕನ ಗಂಥದ ಬಗೆಗೆ ವಿಶ್ವಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದೆ. ಸಿಡುಬು ರೋ 
ನಿವಾರಣೆಗೆ ಪ್ರಯತ್ನಸಿ “ದೊಡ್ಡಸ್ವಾಮಿ' ಎನಿಸಿಕೊಂಡಿದ್ದಾನೆ. 

ಕನ್ನಡದ ಗಂಭೀರ ಲೇಖಕರೂ ಜಾನಪದ ಪ್ರೇಮಿಯೂ ಆದ. 
ತಲ್ವಾಡಿಯವರು ಅಬೆ ದುಬೊ ಅನ ಬದುಕು ಬರಹವಃ 















